ಕರ್ನಾಟಕ ಸರ್ಕಾರ 


ಸಮಾಜ ಏಟ್ಞಾಸ 


ಏಳನೆಯ ತರಗತಿ 
ಎರಡನೆಯ ಸೆಮಿಸ್ಟರ್‌ 
2015 


ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) 


100 ಅಡಿ ವರ್ತುಲ ರಸ್ತೆ ಬನಶಂಕರಿ 3ನೇ ಹ೦ತ, 
ಬೆಂಗಳೂರು - 560 085 


ಎರಡನೆಯ ಸೆಮಿಸ್ಟರ್‌ 
Re — 


| 5 [ಕರ್ನಾಟಕದ ಏಕೀಕರಣ ಮತ್ತು ಗಡಿ `ಏವಾದೆಗಳು 7111] 
| 6 [ಕರ್ನಾಟಕ - ಸಮಾಜಮುಖಿ ಚಳವಳಿಗಳು ಜ್‌ 


೫1] ಕರ್ನಾಟಕ - ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ 


Was ಮಾಧ್ಯಮಗಳು, ತಂತ್ರಜ್ಞಾನ, ಕೃಷಿ ಮತ್ತು ಕೈಗಾರಿಕಾ 

ಕ್ಷೇತ್ರಗಳ ಮುನ್ನಡೆ 
WN 
ಸಾವಾಸ 
Bs 
deg »೦»೫೦೧%%೫೯೯-- 


ಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು 


ಪಾಠದ ಪರಿಚಯ 


ಪಾಶ್ಚಿಮಾತ್ಯ ಶಿಕ್ಷಣದ ಅನುಷ್ಠಾನ ಭಾರತೀಯರಲ್ಲಿ ಒಂದು ಹೊಸ ಜಾಗೃತಿಯನ್ನು 
ಮೂಡಿಸಿತು. ಅಲ್ಲದೆ ಅದು ಭಾರತೀಯ ಸಮಾಜದ ದೌರ್ಬಲ್ಯಗಳು ಮತ್ತು ಅವನತಿಯನ್ನು 
ಬಹಿರಂಗಗೊಳಿಸಿತು. ಇದರಿಂದಾಗಿ ಭಾರತೀಯರಿಗೆ ತಮ್ಮ ಸಮಾಜದಲ್ಲಿನ ನ್ಯೂನತೆಗಳ 
ಬಗ್ಗೆ ಅರಿವುಂಟಾಯಿತಲ್ಲದೆ, ಅವುಗಳನ್ನು ಸರಿಪಡಿಸಲು ಹಲವಾರು ಮಾರ್ಗಗಳನ್ನು 
ಹುಡುಕತೊಡಗಿದರು. ಈ ನಿಟ್ಟಿನಲ್ಲಿ ಸಂಘಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಭಾರತೀಯ 
ಸಮಾಜವನ್ನು ಸುಧಾರಿಸಲು ಶ್ರಮಿಸಿದ 19ನೇ ಶತಮಾನದ ಧಾರ್ಮಿಕ ನಾಯಕರ ಕಾರ್ಯಗಳನ್ನು 
ನಾವೀಗ ಅಭ್ಯಸಿಸೋಣ. 


ಸಾಮರ್ಥ್ಯಗಳು 


1 19ನೇ ಶತಮಾನದಲ್ಲಿ ಭಾರತೀಯ ಸಮಾಜದ ಜಾಗೃತಿಗೆ ಕಾರಣವಾದ ಅಂಶಗಳು 
ಮತ್ತು ಚಿಂತನಶೀಲರ ಪ್ರಯತ್ನಗಳನ್ನು ಕುರಿತು. ಅರಿಯುವರು. 


ಸಮಾಜದ ಜಾಗೃತಿಗೆ ಸಂಘಸಂಸ್ಥೆಗಳು ಮತ್ತು ಸುಧಾರಕರು ನೀಡಿದ ಕೊಡುಗೆಗಳನ್ನು 


ಸ್ಮರಿಸುವರು. 


ಸಾಮಾಜಿಕ ಸುಧಾರಣಾ ಚಳವಳಿಯಿಂದುಂಟಾದ ಪರಿಣಾಮಗಳನ್ನು 
ಅರ್ಥೈಸಿಕೊಳ್ಳುವರು. 


ಆಧುನಿಕ ಪಾಶ್ಚಿಮಾತ್ಯ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ 
ಜಾಗೃತಿ ಉಂಟಾಯಿತು. ಪಾಶ್ಚಿಮಾತ್ಯ ಸಂಸ್ಕೃತಿ, ವೇಷಭೂಷಣ, ನಡಾವಳಿಗಳು, ಸಮಾಜ, 
ಧಾರ್ಮಿಕ ವಿಚಾರಗಳು, ನಂಬಿಕೆಗಳು ಮತ್ತು ಆ೦ಗ್ರರ ಸಾಮಾಜಿಕ ಆದರ್ಶಗಳು ಭಾರತೀಯರ 
ಮೇಲೆ ಗಾಢವಾದ ಪ್ರಭಾವ ಬೀರಿದವು. ವಿಶೇಷವಾಗಿ ಭಾರತೀಯರು ಪಾಶ್ಚಿಮಾತ್ಯರ 
ವೈಜ್ಞಾನಿಕ ವಿಚಾರಧಾರೆ, ಮಾನವತಾವಾದ ಹಾಗೂ ಕಾರ್ಯಕಾರಣ ಸಿದ್ಧಾಂತಗಳಿಂದ 
ಪ್ರಭಾವಿತರಾದರು. ಈ ಬೆಳವಣಿಗೆಗಳ ಪರಿಣಾಮವು ವಸಾಹತುಶಾಹಿ ಕಾಲದ ಭಾರತದಲ್ಲಿ 
ನವೋದಯದ ಹುಟ್ಟಿಗೆ ನಾಂದಿಯಾಯಿತು. ಸಮಾನತೆಯ ಆಶಯಗಳನ್ನು ಸಾರುವ ಹೊಸ 
ಅರಿವೇ ಈ ನವೋದಯ ಚಳವಳಿ. ಇದನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯ 
ಹೆಸರಿನಿಂದಲೂ ಕರೆಯುವರು. ಈ ಚಳವಳಿಗಳು ದಲಿತ ಮತ್ತು ಮಹಿಳಾ ವರ್ಗಗಳ 
ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು. ಬ್ರಿಟಿಷರು ಇಂಗ್ಲಿಷ್‌ ಶಿಕ್ಷಣವನ್ನು 
ಭಾರತೀಯರ ವಿಮೋಚನೆಗೆ ದಾರಿಯಾಗಿದೆಯೆಂದು ಪ್ರತಿಪಾದಿಸುತ್ತಲೆ, ವಸಾಹತು 
ಸಿದ್ಧಾಂತವನ್ನು ಭಾರತೀಯರ ಮೇಲೆ ಹೇರುತ್ತಾ ಹೋದರು. 


ಬ್ರಹ್ಮ ಸಮಾಜ (1828) 

ಆಧುನಿಕ ಕಾಲಘಟ್ಟದ ಭಾರತದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ರಾಜಾ 
ರಾಮಮೋಹನ ರಾಯ್‌ ಮೊದಲಿಗರು. ಇವರನ್ನು 'ಭಾರತದ ನವೋದಯ ಪಿತಾಮಹ' 
ಎಂದು ರವೀಂದನಾಥ ಟಾಗೋರ್‌ ಕರೆದಿರುವುದು ಸಮರ್ಥನೀಯವಾಗಿದೆ. 


ಜಡ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವ 

ಉದ್ದೇಶವನ್ನು ಹೊಂದಿದ್ದ ರಾಜಾ ರಾಮಮೋಹನ 
ರಾಂಯ್‌ 1814ರಲ್ಲಿ `ಆತ್ಮೀಯ ಸಜಭಾ' ಎಂಬ 
ಸಂಸ್ಥೆಯನ್ನು ಸಾಪಿಸಿದರು. ಇದು 1819ರ ವೇಳೆಗೆ 
ಸಗಿತೆಗೊಂಡಿತು. ನಂತರ 1828ರಲ್ಲಿ “ಬ್ರಹ್ಮಸಭಾ'ವನ್ನು 
ಸ್ಥಾಪಿಸಿದರು. ಅದು ಮರು ವರ್ಷ 'ಬ್ರಹ್ಮ ಸಮಾಜ” 
ಎಂದು ನಾಮಕರಣಗೊಂಡಿತು. ರಾಜಾ ರಾಮ 
ಮೋಹನ ರಾಯ್‌ ಪೂರ್ವ ಮತ್ತು ೪. 
ಚಿಂತನೆಗಳ ಸಮನ್ವಯದ ಪ್ರತಿನಿಧಿಯಾಗಿದ್ದರು. 
ಪದ್ಧತಿ, ಜಾತಿ ಪದತಿ, ಮೂರ್ತಿ ಪೂಜೆ, ಸ 
ಬಾಲ್ಕಿ ವಿವಾಹ ಹಾಗೂ ಎಲ್ಲಾ ತರದ ಮೂಡೆ 
ನಂಬೆಕೆಗಳನ್ನು ಬ್ರಹ್ಮ ಸಮಾಜವು HN ಸಿಗ ಗಜಾ ರಾಮಮೋಹ್‌ ರಾಜ್‌ 
ವಿರೋಧಿಸಿತು. “ರಾಮಜೋಹನ ರಾಯ್‌ ಮತ್ತು 
ಅವರ ಸಹವರ್ತಿಗಳು ಅರ್ಥಹೀನ ಸತಿ ಪದ್ಧತಿಯನ್ನು ನಿರ್ಮೂಲನಗೊಳಿಸುವಂತೆ ಬ್ರಿಟಿಷ್‌ 
ಸರ್ಕಾರವನ್ನು ಕೋರಿದರು. ಇದರಿಂದ ಅಂದಿನ ಗವರ್ನರ್‌ ಜನರಲ್‌ ಆಗಿದ್ದ ವಿಲಿಯಮ್‌ 
ಬೆಂಟಿಂಕ್‌ನು “ತಿ ಪದ್ಧತಿ ಆಚರಣೆಯನ್ನು ಕಾನೂನುಬಾಹಿರವೆಂದು ಘೋಷಿಸಿದನು (1829). 
ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರತಿಪಾದಿಸಿದ ರಾಮಮೋಹನ ರಾಯ್‌ ಆ ಮೂಲಕ 
ಅಮಾನವೀಯ ಪದ್ಧತಿಗಳನ್ನು ತೊಡೆದು ಹಾಕಬಹುದೆಂದು ಬಲವಾಗಿ ನಂಬಿದ್ದರು. ವಿಧವಾ 
ವಿವಾಹ ಮತ್ತು ಏಕೆದೇವತಾರಾಧನೆಯ ಪರವಾಗಿದ್ದ ರಾಮಮೋಹನ ರಾಯ್‌ ಅವರು 

ಸಂವಾದ ಕೌಮುದಿ' ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳವಳಿಯ 
ಪ್ರಕ್ರಿಯೆಯನ್ನು ಆರಂಭಿಸಿದರು. 


Fl ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು 
|ಪರಿಶುದ್ದಗೊಳಿಸಲು ರಾಮಮೋಹನ ರಾಯ್‌ 
ನ ಯತ್ನಿಸಿದರು. ತಮ್ಮ ವಿಚಾರವನ್ನು ಸಮರ್ಥಿಸಲು ಐದು 
1 ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಬಂಗಾಲಿಗೆ 

| ಭಾಷಾಂತರಿಸಿದರು. 
1 ರಾಮಮೋಹನ ರಾಯ್‌ ಇಂಗ್ಲಿಷ್‌ ಶಿಕ್ಷಣವನ್ನು 
ಸಹ | ಪ್ರತಿಪಾದಿಸಿದ ಮೊದಲಿಗರಲ್ಲಿ ಒಬ್ಬರು. ತಮ್ಮ ಖರ್ಚಿನಲ್ಲಿ 
ಇಂಗ್ಲಿಷ್‌ ಶಾಲೆ ನಡೆಸುತ್ತಿದ್ದರು. ಅವರು ವೇದಾಂತ 


ಕಾಲೇಜನ್ನು ಕೂಡ ಸಾಪಿಸಿದರು. ರಾಮಮೋಹನ ರಾಯ್‌ ಭಾರತೀಯ ಪತ್ರಿಕೋದ್ಯಮದ 
ಆದ್ಯ ಪ್ರವರ್ತಕರಲ್ಲಿ ಒಬ್ಬರಾಗಿದ್ದಾರೆ. ಹಲವು ನಿಯತಕಾಲಿಕೆಗಳನ್ನು ಅವರು "ಪ್ರಕಟಿಸಿದರು. 
ಒಟ್ಟಿನಲ್ಲಿ ಅವರು ಜೀವನವಿಡೀ ಸಾಮಾಜಿಕ ಅನ್ಕಾಯದ ವಿರುದ್ಧ ಹೋರಾಡಿದರು. ಅವರ 
ಸಮಾಜಮುಖಿ ಕಾರ್ಯಗಳನ್ನು ಮುಂದೆ ದೇವೇಂದನಾಥ ಟಾಗೋರ್‌ ಮತ್ತು ಕೇಶವಚಂದ 
ಸೇನ್‌ ಮುಂದುವರಿಸಿದರು. 


ನಿಮದೆ ತಿಆವಿರಲ : "ರಾಜಾ' ಎ೦ಬುದು ರಾಮಮೋಹನ ರಾಯ್‌ ಅವರದೆ ಮೊದಲ್‌ ಬಾದಷಹ 
182೨ರಲ್ಲಿ ನೀಡಿದ ಬರುದಾಗಿತ್ತು. 


ಪ್ರಾರ್ಥನಾ ಸಮಾಜ (1867) 


ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್‌ ಪಾಂಡುರಂಗರು 
ಪ್ರಾರಂಭಿಸಿದರು. ಇದು ಬ್ರಹ್ಮ ಸಮಾಜದ ನಂತರ ಮುಂಬೈ 
ಇ ಪ್ರಾರಂಭವಾದ ಪ್ರಮುಖ ಸಮಾಜ ಸುಧಾರಣಾ 
ಸಂಸ್ಥೆ. ಬಾಲ್‌ವಾಗ್ಗೆ, ಎನ್‌. ಜಿ. ಚಂದಾವರ್ಕರ್‌, ಎಂ.ಜಿ. 
ರಾನಡೆ ಮತ್ತು ಇತರರು ಇದರ ಪ್ರಮುಖ ,ನಾಯಕರು. 
ಇವರು ಎದೆವಾ ವಿವಾಹ, ಅಂತರ್ಜಾತಿ ವಿವಾಹ, 
ಮಹಿಳೆಯರ ಸ್ಥಾನಮಾನದ ಉನ್ನತೀಕರಣ ಮತ್ತು ಶೋಷಿತ 
ವರ್ಗದವರ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿದೆರು. ಅಲ್ಲದೆ 
ನಿರ್ಗತಿಕರಿಗೆ ಮತ್ತು ತಿನಾಥರಿಗೆ ಆಶ್ರಮಗಳನ್ನು ಸ್ಥಾಪಿಸಿದರು. 
ವಿಧವೆಯರ ಉದ್ದಾರಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ತಡೆದರು. PERSE 


ಸತ್ಯಶೋಧಕ ಸಮಾಜ (1873) ಗೋವಿಂದ ರಾನಡೆ 


ಮಹಾತ್ಮ ಜ್ಯೋತಿಬಾ ಫುಲೆ (18271890) ಇವರಿಂದ 

ಮಹಾರಾಷ್ಟದಲ್ಲಿ ಬ್ರಾಹ್ಮಣೇತರ ಚಳವಳಿ ಆರಂಭವಾಯಿತು. 

ಮಹಾರಾಷ ಪ್ರದ ಕೆಳವರ್ಗದವರಲ್ಲಿ ಜಾಗೃತಿ ಮೂಡಿಸುವ 

ಸಲುವಾಗಿ ಅವರು ಸತ್ಯಶೋಧಕ "ಸಮಾಜವನ್ನು 

ಸ್ಥಾಪಿಸಿದರು. ಅಸ್ಪ] ಶ್ಯರು, ಅನಾಥರು ಮತ್ತು ವಿಧವೆಯರಿಗಾಗಿ 

ಶಾಲೆಗಳನ್ನು ತೆಕೆಪಿರು. ಬ್ರಾಹ್ಮಣ ಪುರೋಹಿತಶಾಹಿಯನ್ನು 

ಖಂಡಿಸಿದ "ಅವರು “ಗುಲಾಮಗಿರಿ' ಎಂಬ ಕೃತಿಯನ್ನು 

ರಚಿಸಿ ತಮ್ಮ ಚಿಂತನೆಗಳನ್ನು ಸಂವಾದದ ರೊಪದಲ್ಲಿ 

ವಿವರಿಸಿದರು. ಪತ್ನಿ ಸಾವಿತ್ರಿಬಾಯಿಯ ಜೊತೆಗೂಡಿ 

2 ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು. 

1.4 ಮಹಾತ್ಮ ಜ್ಯೋತಿಬಾ ಫಲ ಬ್ರಾಲ ವಿಧವೆಯರಿಗೆ 1863ರಲ್ಲಿ ಪುನರ್‌ವಸತಿ ಕೇಂದ್ರವನ್ನು 

ತೆರೆಯುವ ಮೂಲಕ ನಡೆಯುತ್ತಿದ್ದ ಶಿಶುಹತ್ಯೆ ಪ್ರಕರಣಗಳನ್ನು ಕೊನೆಗಾಣಿಸುವ ಪ್ರಯತ್ನ 

ಮಾಡಿದರು. ವಿಧವಾ ವಿವಾಹವನ್ನು ಉತ್ತೇಜಿಸಿದರು. ವಾಸ್ತವವಾಗಿ ಫುಲೆ ಅವರನ್ನು ಬಿ.ಆರ್‌. 
ಅಂಬೇಡ್ಕರ್‌ ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಸ್ವೀಕರಿಸಿದ್ದರು. 


ತರುಣ ಬಂದಾಅ ಚಳವಳ 


ರಾಜಾ ರಾಮಮೋಹನ ರಾಯ್‌ ಆವರ ಸುಧಾರಣಾ ಡುಡಿತ ಬ೦ದಾಳದ ಅನೇಕ ಯುವ 
ಚಿಂತನಶೀಲರನ್ನು ಪ್ರೇರೇಖಪಿತು. ಇದು "ತರುಣ ಬಂದಾಲ' ಚಳವಳದೆ ನಾಂದಿಯಾಂಖತು. 
ಆಂದ್ಲೊೋ.ಇಂಡಿಯನ್‌ ಯುವಕ ಹೆನ್ರಿ ವಿವಿಯನ್‌ ಡಿರೋಜಯೊರವರು ಈ ಚಳವಳಯ 
ನೇತಾರರಾಗಿದ್ದರು. ಸ್ವಂತಿಕೆ ಮತ್ತು ನಿವೇಚನೆಬಂದ ಅಲೊಂಚಿಸುವಂತೆ ಅವರು ಯುವಕಲಿದೆ 
ಹರೆ ನಿಂಡಿದರು. 1.3 ಭಾರತೀಯರು ಆ ಸಮಯದಲ್ಲ ಅವರ ಕರೆದೆ ಸೂಕ್ತವಾಗಿ ಪ್ರಂದಿಪಲಲ್ಲ. 


ಆರ್ಯ ಸಮಾಜ (1875) 


ಸ್ವಾಮಿ ದಯಾನಂದ ಸರಸ್ವತಿ (18241883) ಆರ್ಯ 
ಸಮಾಜವನ್ನು ಸ್ಥಾಪಿಸಿದರು. ಅವರ ಮೊದಲ ಹೆಸರು 
ಮಣಕದ ಎಂದಾಗಿತ್ತು. ವೇದಗಳ ಕಾಲದ ಭಾರತದಲ್ಲಿ 
ಆದರ್ಶ ಸಮಾಜ ಅಸ್ತಿತ್ವದಲ್ಲಿತ್ತು; ಅಂತಹದೇ ಸಮಾಜ 


ಇಂದು ಸ್ಥಾಪನೆಯಾಗಬೇಕು ಎಂಬುದೂ ಅವರ 

ಆಶಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಯಾನಂದ 

ಸರಸ್ಪತಿಯವರು "ವೇದಗಳಿಗೆ ಹಿಂದಿರುಗಿ" ಎಂದು ಕರೆ 

ನೀಡಿದರು. ಮೂರ್ತಿಪೂಜೆ, ಅಸ್ಪಶ್ಯತೆ, ಬಾಲ್ಯವಿವಾಹ 

ಮತ್ತು ಜಾತಿ ಪದ್ಧತಿಯನ್ನು ಜ್‌ ಖಂಡಿಸಿದರು. 

ದಯಾನಂದ ಸರಸ ಗತಿಯವರು. ಅಂತರ್ಜಾತೀಯ ಮತ್ತು 

ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು. ಅಲ್ಲದೆ 15 ಸ್ವಾಮಿ ದಯಾನಂದ ಸರಸ್ವತಿ 
ಏಕದೇವತಾರಾಧನೆಯನ್ನು ಪ್ರತಿಪಾದಿಸಿದರು. 


ದಯಾನಂದ ಸರಸ್ವತಿಯವರು ತಮ್ಮ ವಿಚಾರಧಾರೆಯನ್ನು ಸಿದ್ಧ ಕೃತಿಯಾದ 
`ಸತ್ಯಾರ್ಥ ಪ್ರಕಾಶ'ದಲ್ಲಿ ಆಭಿವ್ಯಕ್ತಿ ಕ್ರಿಸಿದ್ದಾರೆ. ಆರ್ಯ ಸಮಾಜವು ೩೩.) ಕಿಕ್ಷಣಾಭಿವೃ ದ್ಪಿಗೆ 
ಶ್ರಮಿಸಿದ್ದಲ್ಲದೆ, ರಾಷ್ಟ್ರೀಯ ಚಳವಳಿಗೆ” ಸ್ಫೂರ್ತಿ ನೀಡಿತು. ಆರ್ಯ ಸಮಾಜದ ನಾಯಕರಾದ 
ಲಾಲಾ "ಹಂಸರಾಜ್‌ ಅವರು ಲಾಹೋರಿನಲ್ಲಿ "ದಯಾನಂದ ಆಂಗ್ಲೋವೇದಿಕ್‌ ಶಾಲೆ” 
(2.4.11886) ಯನ್ನು ಸ್ಥಾಪಿಸಿದರು. ತಿಲಕ್‌, ಲಾಲಾ ಲಜಪತ್‌ ರಾಯ್‌ರಂತಹ ರಾಷ್ಟ್ರೀಯ 
ನಾಯಕರು ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಗಾಢವಾಗಿ ಪ್ರಭಾವಿತರಾದರು. 
ಮತಾಂತರಗೊಂಡಿದ್ದವರನ್ನು ಮತ್ತೆ” ಹಿಂದೊ ಧರ್ಮಕ್ಕೆ ಕರೆತರುವುದಕ್ಕಾಗಿ ದಯಾನಂದರ 
ಶಿಷ್ಯರಾದ ಶ್ರದ್ಧಾನಂದರು 'ಶುದ್ಧಿ ಚಳವಳಿ'ಯನ್ನು ಆರಂಭಿಸಿದರು. 


ದಯಾನಂದರು ಕೇವಲ ಜನ್ಮದ ಆಧಾರದಲ್ಲಿ ಬ್ರಾಹ್ಮಣರು ಅಧಿಕಾರ ಪಡೆಯುವುದನ್ನು 
ತಿರಸ್ಕರಿಸಿದರು. ಸ್ತ್ರೀಯರ ಸ ಹಿತ ಎಲ್ಲರಿಗೂ ವೇದಗಳನ್ನು “ಕಲಿಯುವ ಅಧಿಕಾರವಿದೆಯೆಂದು 
ಘೋಷಿಸಿದರು. *ಗೋಪೂಜೆಯನ್ನು ಪತಿಪಾದಿಸಿದರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ 
ಆರ್ಯ ಸಮಾಜವು ಸ್ವರಾಜ್ಯ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸಿದ ಒಂದು 
ಆಂದೋಲನವಾಗಿತ್ತು. 


ಭೂಪಟ 11 ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯ ಕೇಂದಗಳು 


ರಾಮಕೃಷ್ಣ ಮಿಷನ್‌ (1897) 


"ಏಳಿ! ಎದ್ದೇಳಿ! ಗುರಿ ಮುಟ್ಟುವ ತನಕ ನಿಲ್ಲದಿರಿ". ಇದು ಸ್ವಾಮಿ ವಿವೇಕಾನಂದರು 
ಭಾರತೀಯ ಯುವಜನತೆಗೆ ನೀಡಿದ ಕರೆ. ಇವರ ಮೊದಲ ಹೆಸರು ನರೇಂದನಾಥ ದತ್ತ 
ಇವರು ಕಲ್ಕತ್ತೆಯಲ್ಲಿ 1863 ಜನವರಿ 12ರಂದು ಜನಿಸಿದರು. ರಾಮಕೃಷ್ಣ ಪರಮಹಂಸರ 
ಶಿಷ್ಯರಾಗಿದ್ದ ಇವರು ತದನ೦ತರದಲ್ಲಿ ಸಂನ್ಯಾಸ ಸ್ವೀಕರಿಸಿದರು. ರಾಮಕೃಷ್ಣರ ಮರಣದ 
ನಂತರ ಅವರ ಶಿಷ್ಕರನ್ನು ಒಗ್ಗೂಡಿಸಿ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ನರೇಂದ್ರನಾಥ 
ದತ್ತರ ಹೆಗಲ ಮೇಲೆ ಬಿತ್ತು. ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ಪ್ರಥಮ ವಿಶ್ವ ಧರ್ಮ 
ಸಮ್ಮೇಳನದಲ್ಲಿ (1893) ಅವರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು. ಅಲ್ಲಿ 
ಅವರು ವೇದಾಂತವನ್ನು ಕುರಿತು ಮಾಡಿದ ಭಾಷಣ ಅವರನ್ನು ವಿಶ್ವವಿಖ್ಯಾತರನ್ನಾಗಿಸಿತು. 
ಪಶ್ಚಿಮ ಸಂಸ್ಕೃತಿಯ ಹಲವು ಸಾಧನೆಗಳು, ಮಹಿಳಾ ಸಮಾನತೆಯ ಆಶಯಗಳು ಅವರಿಗೆ 
ಹಿಡಿಸಿದವು. 


16 ಶ್ರೀ ರಾಮಕೃಷ್ಣ ಪರಮಹಂಸರು 17 ಸ್ವಾಮಿ ವಿವೇಕಾನಂದರು 


ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿದ ವಿವೇಕಾನಂದರು ಭಾರತದ ಅಂದಿನ 
ಸಾಮಾಜಿಕ ಸ್ಥಿತಿಗತಿಯನ್ನು ಕಂಡು ಮರುಗಿದರು. ಎಲ್ಲಿಯವರೆಗೆ ಜನರು ಹಸಿವು. ಬಡತನ 
ಮತ್ತು ಅಜ್ಞಾನದಲ್ಲಿರುವರೋ ಅಲ್ಲಿಯವರೆಗೆ ನಾನು ಮತ್ತೆ ಮತ್ತೆ ಜನ್ಮತಾಳಿ ಅದನ್ನು 
ಹೋಗಲಾಡಿಸಲು ಶ್ರಮಿಸುತ್ತೇನೆ, ಎನ್ನುತ್ತಿದ್ದರು. 

ಪಂಡಿತ ಈಶ್ವರಚಂದ್ರ ವಿದ್ಯಾಪಾದರರವರು ಬ್ರಾಹ್ಯಣೇತರ ವಿದ್ಯಾರ್ಥಿರಆದಾಗಿ ಸಂಸ್ಕೃತ 


ಕಾಲೇಜನ್ನು ತೆರೆದರು. 1856ರಲ್ಲಿ ಮೊದಲಬಾರಿದೆ ಮೇಲ್ವರ್ಣದಲ್ಲಿ ಕಾನೂನುಬದ್ಧ ಏಧವಾ 
ಪುನರ್‌ವಿವಾಹವು ಕಲ್ಪತ್ತದಲ್ಲ ವಿದ್ಯಾಸಾದರರ ನೇತೃತ್ವದಲ್ಲಿ ನವಡೆಯುಡು. 


ಮಾನವಹಿತ ಮತ್ತು ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲು 
ಅವರು ರಾಮಕೃಷ್ಣ ಮಿಷನ್‌ ಸ್ಥಾಪಿಸಿದರು. ಸ್ತ್ರೀಯರ ಬಗ್ಗೆ ಅಪಾರ ಕಾಳಜಿ ಹಾಗೂ ಗೌರವ 
ಹೊಂದಿದ ಸ್ವಾಮೀಜಿಯವರು. "ಸ್ನ ಸ್ತೀಯರ ನದಾರ ನಮ್ಮ ರಾಷ್ಟದ ಉದ್ಧಾರ" ಎಂದು 
ಒತ್ತಿಹೇಳಿದರು. "ದರಿದ್ರ ನಾರಾಯಣಿ' ರ (ಬಡವರ) ಸೇವೆಗೆ ಕಠನೀಡಿದರು. ಒಟ್ಟಾರೆ ಭಾರತದ 
ಉನ್ನತಿಯ ಕನಸನ್ನು ಕಂಡರು. 


ಸ್ವಾಮಿ ವಿವೇಕಾನಂದರನ್ನು ಬಾಲ ಗಂಗಾಧರ ತಿಲಕರು “ಭಾರತದ ರಾಷ್ಟ್ರೀಯತೆಯ 
ನಿಜವಾದ ಪಿತಾಮಹ' ಎಂದು ಬಣ್ಣಿಸಿದ್ದಾರೆ. ಸುಭಾಷಚಂದ್ರ ಬೋಸರನ್ನು ಒಳಗೊಂಡಂತೆ 
ಅನೇಕ ರಾಷ್ಟ್ರೀಯ ಹೋರಾಟಗಾರರು ಇವರ ಬರವಣಿಗೆಗಳಿಂದ ಪ್ರೇರಣೆಗೊಂಡರು. 


ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮಪಮ್ಮೇಳನಕ್ಷ ಹೊಂದುವ ಮುನ್ನ ಮೈಸೂರು 
ಸಂಸ್ಥಾನಕ್ಕೆ ಭೇಟ ನೀಡಿದ್ದರು. ವಿವೇಕಾನಂದರನ್ನು ತಮ್ಮ ಅರಮನೆಗೆ ಆಹ್ವಾನಿಸಿದ 10೦ನೇ 
ಚಾಮರಾಜ ಒಡೆಯರ್‌ ಅವರು ಸಮ್ಮೇಳಆನಕ್ತ ಹೊಂದಲು ಧನಪಹಾಯ ನೀಡಿದರು. 
ವಿವೇಕಾನಂದರ ಸಲಹೆ ಮೇರೆ ದಅಡದಿದೆ ಮೂರು ಪ್ರ ಪ್ರತ್ಯೇಕ ಶಾಲೆಗಳನ್ನು ಮೈಸೂರು 
ಒಡೆಯರ್‌ ಡೆರೆದರು. 


ಚಟುವಟಕೆ: ವಿವೇಕಾನಂದರು ಶಿಕಾರೊ€ ವಿಶ್ವ ಧಮರ£ಸಮ್ಮೆಂಳನದಲ್ಲ ಮಾಡಿದ ಭಾಷಣದ 
ಎದ್ದೆ ಮಾಹಿತಿಯನ್ನು ಪಂದ್ರಹಿಲಿರಿ. 


ಥಿಯಸಾಫಿಕಲ್‌ ಸೊಸೈಟಿ (1875) 


ಥಿಯಸಾಫಿಕಲ್‌ ಸೊಸೈಟ (ಬ್ರಹ್ಮವಿದ್ಯಾ ಸಮಾಜ)ಯನ್ನು ರಷ್ಯನ್‌ ಮಹಿಳೆ ಮ್ಯಾಡಂ 
ಎಚ್‌.ಪಿ. ಬ್ಲಾವಟ್‌ಸ್ಕಿ ಮತ್ತು ಅಮೆರಿಕದ ಕರ್ನಲ್‌ ಎಚ್‌.ಎಸ್‌. ಆಲ್ಮಾಟ್‌ ಇವರು 
ನ್ಯೂಯಾರ್ಕ್‌ನಲ್ಲಿ ಸ್ಥಾಪಿಸಿದರು. ಭಾರತಕ್ಕೆ ಆಗಮಿಸಿ ಚೆನ್ನೈ ಬಳಿಯ ಅಡಯಾರ್‌ ಎಂಬ 
ಸ್ಥಳದಲ್ಲಿ ಸೊಸೈಟಿಯ. ಅಂತರ್‌ರಾಷ್ಟ್ರೀಯ ಕೇಂದ್ರವನ್ನು ko ನಂತರ ಡಾ. ಆ್ಯನಿ 
ಚೆಸೆಂಟ್‌ ಇದರ ಅಧ್ಯಕ್ಷರಾಗಿದ್ದರು. ಭಾರತೀಯ ಸ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದ ಅವರು 
ಭಗವದ್ಗೀತೆಯನ್ನು ಇಂಗ್ಲಿಷ್‌ ಭಾಷೆಗೆ ಅನುವಾದ ಮಾಡಿದರು. ನ್ಯೂ ಇಂಡಿಯಾ' ಎಂಬ 
ಪತ್ರಿಕೆಗಳನ್ನು ಹೊರಡಿಸಿದರು. ಭಾರತದಲ್ಲಿ ಥಿಯಸಾಫಿಕಲ್‌ ಚಳವಳಿಯ ಕೇಂದ್ರ ಶಕ್ತಿಯಾಗಿ 
ಮುನ್ನಡೆಸಿದರು. 


ಥಿಯಪಾಫಿಕಲ್‌ ಸೊಸೈಟಯ ಉದ್ದೆ€ಶದಳೆ೦ದರೆ: 
1. ಭೇದವೆಲ್ಲವ ಇಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಸುವುದು. 
2. ಧರ್ಮ, ತತ್ನ ಎಶೌಪ್ರ ಮತ್ತು ವಿಜ್ಞಾನ ಇವುದಳ ತುಲನಾತ್ಮಕ ಅಧ್ಯಯನ ನಡೆಸುವುದು. 


3. ಪ್ರಕೃತಿಯ ೫. ತತ್ವದಳು ಮತ್ತು ಮನುಷ್ಯನಲ್ಲ ಅಡಗಿರುವ ಸುಪ್ತಶಕ್ತಿದಳನ್ನು 
ಈುಲಿತು ಶೋಧ ನಡೆಸುವುದು. 


ಆನಿ ಬೆಸೆಂಟ್‌ ಬನಾರಸಿನಲ್ಲಿ ಸೆಂಟ್ರಲ್‌ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. ಇದೇ 
ಮುಂದೆ ಬನಾರಸ್‌ ಹಿಂದೂ ಯುನಿವರ್ಸಿಟಿ (B.ಗ.U.) ಎಂಬ ಹೆಸರನ್ನು ಪಡೆಯಿತು. 
ಅವರು ಮುಂದೆ ಹೋಂರೂಲ್‌ ಚಳವಳಿಯನ್ನು ಸಹ ಆರಂಭಿಸಿದರು. ಹಾಗೆಯೆ ಭಾರತೀಯ 
ರಾಷ್ಟ್ರೀಯ ಕಾಂಗ್ರೆಸಿನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು (1917). 


ಅಲಿಘರ್‌ ಚಳವಳಿ ಮತ್ತು ಸರ್‌ ಸಯ್ಯದ್‌ ಅಹ್ಮದ್‌ಖಾನ್‌ 


ಬಹುತೇಕ ಮುಸ್ಲಿಮರು ಪಾಶ್ಚಾತ್ಯ ಶಿಕ್ಷಣವನ್ನು 
ಸಂಶಯದಿಂದ ನೋಡುತ್ತಿದ್ದರು ಮತ್ತು ತಮ್ಮ ಧರ್ಮ 
ಹಿತಾಸಕ್ತಿಗೆ ಮಾರಕವೆಂದು ನಂಬಿದ್ದರು. ಆರಂಭದಲ್ಲಿ 
ನವಾಬ್‌ ಅಬ್ದುಲ್‌ ಲತೀಫರು 1863ರಲ್ಲಿ 'ಮಹಮಡನ್‌ 
ಲಿಟರರಿ ಸೊಸೈಟಿ ಸ್ಥಾಪಿಸಿದರು. ಈ ಸಂಸ್ಥೆಯ ಮೂಲಕ 
ಮುಸ್ಲಿಮರಲ್ಲಿ ಇಂಗ್ಲಿಷ್‌ ಶಿಕ್ಷಣ ವಿಸ್ತರಿಸಲು ಪ್ರಯತ್ನಿಸಿದರು. 
ಜೊತೆಗೆ ಹಿಂದೂಮುಸ್ನಿಮರ ನಡುವೆ ಸಾಮರಸ್ಯ ತರುವ 
ಪ್ರಯತ್ನ ಮಾಡಿದರು. ಈ ಪ್ರಯತ್ನಕ್ಕೆ ಚಳವಳಿಯ ಸ್ವರೂಪ 
ನೀಡಿದವರು ಸರ್‌ ಸಯ್ಯದ್‌ ಅಹ್ಮದ್‌ ಖಾನ್‌. 1817ರಲ್ಲಿ 
ದಿಲ್ಲಿಯಲ್ಲಿ ಜನಿಸಿದ ಇವರು ಬ್ರಿಟಿಷ್‌ ಈಸ್ಟ್‌ ಇಂಡಿಯಾ 
ಕಂಪನಿಯಲ್ಲಿ ನ್ಯಾಂತರಾಂಗ ಅಧಿ ಕಾರಿಂಕತಾಗಿ 
ನೇಮಕಗೊಂಡರು. ತನ್ನ ಸಮುದಾಯ ಇಂಗ್ಲಿಷ್‌ ಶಿಕ್ಷಣದಿಂದ ವಂಚಿತರಾಗಿ ಆರ್ಥಿಕ ಹಾಗೂ 
ಸಾಮಾಜಿಕ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಭಾವಿಸಿದರು. ಶಿಕ್ಷಣವನ್ನು 
ಪಡೆಯುವ ಮೂಲಕ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯ ಸೂಕ್ತ ಪ್ರಾತಿನಿಧ್ಯ 
ಪಡೆಯಬೇಕೆಂಬುದು ಅವರ ಮಹದಾಸೆಯಾಗಿತ್ತು. 


18 ಸರ್‌ ಸಯ್ಯದ್‌ ಅಹ್ನದ್‌ ಖಾನ್‌ 


ಅಂತೆಯೇ ಒಬ್ಬ ಸಮಾಜ ಸುಧಾರಕರಾಗಿ ಪರ್ದಾಪದ್ಧತಿ, ಬಹುಪತ್ನಿತ್ವ ಹಾಗೂ 
ವಿವಾಹ ವಿಚೆ ್ಟೇದನ ಪದ್ಧತಿಗಳನ್ನು ವಿರೋಧಿಸಿದರು. ಇಂಗ್ಲಿಷಿನ ವೈಜ್ಞಾನಿಕ ಮತ್ತು ಸಾಹಿತ್ಯಕ 
ಕೃತಿಗಳನ್ನು ಉರ್ದುವಿಗೆ "ಭಾಷಾಂತರಿಸಲು "ಟ್ರಾನ್ನ್‌ಲೇಷನ್‌ ಸೊಸೈಟ'ಯನ್ನು ಪ ಪ್ರಾರಂಭಿಸಿದರು. 
ಅನಂತರದಲ್ಲಿ ಈ ಸಂಸ್ಥೆ "ಸೈಂಟಿಫಿಕ್‌ ಸೊಸೈಟಿ' "ಎಂದು ನಾಮಕರಣಗೊಂಡಿತು. ವೈಜ್ಞಾನಿಕ 
ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರ ಪಡಿಸಲು "ಅಲಿಘರ್‌ ಇನ್ಸ್‌ಟಿಟ್ಯುಟ್‌ ಗಸೆಟ್‌' 
ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಈ ಪತ್ರಿಕೆಯು ಇಂಗ್ಲಿಷ್‌ ಮತ್ತು ರ್ಜ ಭಾಷೆಗಳಲ್ಲಿ 
ಪ್ರಕಟವಾಗುತ್ತಿತ್ತು. 


1575ರಲ್ಲಿ ಮಹಮಡನ್‌ ಆಂದ್ಲೊ ಓಲಿಯಂ೦ಟಲ್‌ ಕಾಲೇಜನ್ನು ಆರಂಭಪಿದರು. ಈ 
ಪಂಸ್ಥೆಯೇ 1೨2೦ರಲ್ಲಿ ಅಅಘರ್‌ ಮುಲ್ಲಿ೦ ವಿಶ್ವವಿದ್ಯಾಲಯವಾಗಿ ಮಾರ್ಪಣ್ಣತು. 


ಶ್ರೀ ನಾರಾಯಣಗುರು 


ಶ್ರೀ ನಾರಾಯಣಗುರು ಓರ್ವ ಪ್ರಮುಖ ಸಂತ ಮತ್ತು ಸಮಾಜ 
ಸುಧಾರಕರಾಗಿ ಪ್ರಸಿದ್ಧಿ ಹೊಂದಿದ್ದಾರೆ. ಅವರು 1854ರಲ್ಲಿ 
ತಿರುವಾಂಕೂರಿನ "ಏಳವ' ಸಮುದಾಯದ ಕುಟುಂಬಪೊಂದರಲ್ಲಿ 
ಜನಿಸಿದರು. “ಶ್ರೀ ನಾರಾಯಣ ಧರ್ಮ ಪರಿಪಾಲನಾ | 
ಯೋಗಂ" ಎಂಬ ಸಂಸ್ಥೆಯನ್ನು 1903ರಲ್ಲಿ ಸ್ಥಾಪಿಸಿದರು. 
ಅದರ ಮೂಲಕ ಅವರು ಕೇರಳದ ಏಳವರು ಸೇರಿದಂತೆ 
ಹಿಂದುಳಿದ ಸಮುದಾಯಗಳ ಸಾಮಾಜಿಕ, ಆರ್ಥಿಕ ಮತ್ತು 
ಸಾಂಸ್ಕೃತಿಕ ಪ್ರಗತಿಗಾಗಿ ಶ್ರಮಿಸಿದರು. ಜಾತಿ ಪದ್ಧತಿ, 
ಪ್ರಾಣಿಬಲಿಯನ್ನು ವಿರೋಧಿಸಿದರು. ಸಂಸ್ಕೃತ ಶಾಲೆಗಳನ್ನು 
ತೆರೆದು ಅಲ್ಲಿ ಜಾತಿಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶ 19 ಶೀ ನಾರಾಯಣಗುರು 
ನೀಡಿದರು. ಅವರು ಸುಮಾರು ಮೂವತ್ತು ದೇವಸ್ಥಾನಗಳನ್ನು 
ನಿರ್ಮಿಸಿದರು. ಕೇರಳದ ಅಸ್ಪಶ್ಯರೂ ಸೇರಿದಂತೆ ಎಲ್ಲಾ ಜಾತಿಯವರಿಗೂ ಪ್ರವೇಶ ಕಲ್ಪಿಸಿದರು. 
ದೇವಾಲಯಗಳಲ್ಲಿ ಎಲ್ಲ ಮತಧರ್ಮಗಳ ಗಂಥಗಳನ್ನು ಒಳಗೊಂಡ ಉತ್ತಮ ಗಂಥಾಲಯ 
ಇರಬೇಕೆಂದು ಬಯಸಿದರು. ಶ್ರೀ ನಾರಾಯಣಗುರು.ಅವರ ಆಶಯವು ಈ ಹೇಳಿಕೆಯಲ್ಲಿ 
ವ್ಯಕ್ತವಾಗುತ್ತದೆ: "ಒಬ್ಬ ದೇವರು, ಒಂದು ಧರ್ಮ, ಮತ್ತು ಒಂದು ಜಾತಿ" (One God, One 
Religion and One Caste). ಇವರ ಪ್ರಭಾವ ಕರ್ನಾಟಕದ ಮೇಲೂ ಉಂಟಾಗಿರುವುದನ್ನು 
ಗಮನಿಸಬಹುದು. ನಾರಾಯಣಗುರು ಅವರು 1928ರಲ್ಲಿ ನಿಧನರಾದರು. ಜೌ 


ಚಟುವಟಕೆಗಳು: ಶ್ರೀ ನಾರಾಯಣಗುರುಗಳ ಬದ್ದೆ ಮತ್ತು ತಮಿಳುವಾಣಿನಲ್ಲಿ 1೨೨೦ರ ದಶಕದಲ್ಲಿ 
ಆತ್ಮಣೌರವ ಚಳವಳಯನ್ನು ಪ್ರಾಠರಲಭಖಿದ ಪೆಲಿಯಾರ್‌ರ ಬದ್ದೆ ಹೆಚ್ಚಿನ ಮಾಹಿತಿಯನ್ನು ಕಲೆ 
ಹಾಶಿರಿ. 


ಅಭ್ಯಾಸಗಳು 


1 ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 
“ಭಾರತದ ನವೋದಯ ಪಿತಾಮಹ” ಎಂದು ಯಾರನ್ನು ಕರೆಯುತ್ತಾರೆ? 
ಮಹಾದೇವ ಗೋವಿಂದ ರಾನಡೆ ಯಾರು? 
ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? 
“ಏಳಿ! ಎದ್ದೇಳಿ! ಗುರಿ ಮುಟ್ಟುವ ತನಕ ನಿಲ್ಲದಿರಿ”. ಇದು ಯಾರ ಕರೆಯಾಗಿತ್ತು? 
ಡಾ. ಆ್ಯನಿ ಬೆಸೆಂಟ್‌ ಯಾರು? 


6 ಅಲಿಘರ್‌ ಚಳವಳಿಯ ನೇತಾರ ಯಾರಾಗಿದ್ದರು? 
7 ಶ್ರೀ ನಾರಾಯಣಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು) 


11 ಟಿಪ್ಪಣಿ ಬರೆಯಿರಿ. 
ಸ್ವಾಮಿ ವಿವೇಕಾನಂದ 
ಸ್ವಾಮಿ ದಯಾನಂದ ಸರಸ್ವತಿ 
ಸಯ್ಯದ್‌ ಅಹ್ಮದ್‌ ಖಾನ್‌ 
ಶ್ರೀ ನಾರಾಯಣಗುರು 

111 ಚರ್ಚಿಸಿ. 


“ಸ್ತೀಯರ ಉದ್ಧಾರ ನಮ್ಮ ರಾಷ್ಟದ ಉದ್ದಾರ”. ಸ್ವಾಮಿ ವಿವೇಕಾನಂದರ ಈ ಮಾತು 
ಇಂದಿಗೂ ಪ್ರಸ್ತುತವೇ? ಗುಂಪಾಗಿ ಚರ್ಚೆಸಿರಿ. 


ಚಟುವಟಕೆ 


ಮೋಹನ ರಾಮ್‌, ಸ್ವಾಮಿ ಏವೆಂಕಾನ೦ದ, ಸ್ವಾಮಿ ದಯಾನಂದ ಸರಸ್ವತಿ. 
ಪರ್‌ ಸಯ್ಯದ್‌ ಅಹ್ಮದ್‌ ಖಾನ್‌ ಮತ್ತು ಪ್ರೀ ನಾರಾಯಣದುರು ಇವರ 
ಜೀವವ ಚರಿತ್ರೆಯನ್ನು ಓವಿರಿ. (ಮೋಡಿ: ಭಾರತಭಾರತಿ ಪುಸ್ತಕ ಮಾಲೆ) 


ಹಾ ಭಾರತದ ಪ್ರಥಮ ಸ್ಥಾತಂತ್ರ್ಯ ಸಂಗ್ರಾಮ (1857-58) 


ಪಾಠದ ಪರಿಚಯ 


ಆಧುನಿಕ ಭಾರತದ ಇತಿಹಾಸದಲ್ಲಿ 1857ರ ಸಂವತ್ಸರವು ಒಂದು ಪ್ರಮುಖ ಐತಿಹಾಸಿಕ 
ಮೈಲಿಗಲ್ಲಾಗಿದೆ. ಬ್ರಿಟಿಷರು 1857ರ ಐತಿಹಾಸಿಕ ಘಟನೆಯನ್ನು ಕೇವಲ ಸಿಪಾಯಿಗಳ 
1 ಎಂದು ಪರಿಗಣಿಸಿದರೆ, ಭಾರತೀಯ ರಾಷ್ಟ್ರೀಯವಾದಿಗಳು. ಗಟ್ಟಿದನಿಯಲ್ಲಿ ಇದನ್ನು 
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು' ಸಾರಿದರು. ಇದು “ಮೂಲತಃ ಬಿಟಿಷ್‌ 
ಸಾಮ್ರಾಜ್ಯ ಶಾಹಿ ವಿರುದ “ಡದ 'ಮಹಾಹೋರಾಟವಾಗಿತ್ತು. ಸಿಪಾಯಿಗಳು ಮತ್ತು 
ನಾಗರಿಕರು ಇಬ್ಬರೂ ಸಾಮ್ರಾಜ್ಯಶಾಹಿ ದೊರೆಗಳನ್ನು ಕಿತ್ತೊಗೆಯಲು ಬಯಸಿದರು. ಪ್ರಸ್ತುತ 
ಪಾಠದಲ್ಲಿ ಈ ಘಟನೆಯ ಕಾರಣಗಳು, ಗತಿ ಮತ್ತು ಪರಿಣಾಮಗಳನ್ನು ನಿರೂಪಿಸಲಾಗಿದೆ. 


ಸಾಮರ್ಥ್ಯಗಳು 


1 1857ರ ಮಹಾದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ 
ಅಂಶಗಳನ್ನು ಅರಿಯುವರು. 


ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ' ಹೋರಾಟ ನಡೆಸಿದ ಪ್ರಮುಖ ನಾಯಕರ 
ಹೋರಾಟವನ್ನು ಸ್ಮರಿಸುವರು. 


ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ “ಪರಿಣಾಮಗಳನ್ನು ಅರ್ಥೈಸಿಕೊಳ್ಳುವರು. 


1 ಕಾರಣಗಳು 


₹ ಬ್ರಿಟಿಷರ ದೀರ್ಫಾವಧಿಯ ಆಡಳಿತದಿಂದ ಭಾರತದ ಆರ್ಥಿಕ ವ್ಯವಸ್ಥೆಯು 
ದುರ್ಬಲಗೊಂಡಿತ್ತು. ವಿವಿಧ ವರ್ಗದ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು. 
ರೈತರು ತೆರಿಗೆಗಳ ಭಾರಕ್ಕೆ ಕುಸಿದಿದ್ದರು. ಕರಕುಶಲ ಕೈಗಾರಿಕೆಗಳು ನಾಶವಾಗತೊಡಗಿ, 
ಪರಂಪರಾಗತವಾಗಿ ನಂಬಿಕೊಂಡು ಬಂದಿದ್ದ ವೃತ್ತಿಗಳು ತಮ್ಮ ಪ್ರಸ್ತುತತೆ ಅಥವಾ ಶಕ್ತಿಯನ್ನು 
ಕಳೆದುಕೊಂಡು ಜನರು ಬೀದಿಪಾಲಾದರು. ಇದಕ್ಕೆ ಪ್ರೇರಣೆಯಾದ ಅಂಶಗಳನ್ನು ರಾಜಕೀಯ, 
ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಡಳಿತಾತ್ಮಕ ಮತ್ತು ಸೈನಿಕ ಎಂದು ವಿಂಗಡಿಸಬಹುದು. 
ಇವುಗಳಲ್ಲಿ ಕೆಲವು ಪ್ರತ್ಯಕ್ಷ ಕಾರಣವಾದರೆ, ಮತ್ತೆ ಕೆಲವು ಪೂರಕ ಕಾರಣಗಳಾಗಿವೆ. 


1 ರಾಜಕೀಯ ಕಾರಣ 


ಬ್ರಿಟಿಷರ ದಿಗ್ವಿಜಯಗಳು ಮತ್ತು ಉದ್ದೇಶಪೂರ್ವಕ ಆಕ್ರಮಣ ನೀತಿ ಇಲ್ಲಿಯ ಆಳುವ 
ವರ್ಗ ಮತ್ತು ಜನತೆಯ ಭಾವನೆಗಳಿಗೆ ತೀವ್ರ ಆಘಾತವನ್ನುಂಟುಮಾಡಿತು. ಲಾರ್ಡ್‌ 


ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ದತಿ ಮತ್ತು ಲಾರ್ಡ್‌ ಡಾಲ್‌ಹೌಸಿಯ 
ಆಕ್ರಮಣಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ | ' 
ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು 
ಪದಚ್ಯುತಿಗೊಳ್ಳುವಂತಾಯಿತು. ಸಾತಾರ. ಜೈಪುರ, | 
ಸಂಬಲ್‌ಪುರ, ಉದಯಪುರ, ರಖೂನ್ಪಿ, ಅವದ್‌ ಇವೇ | 
ಮೊದಲಾದ ಪ್ರದೇಶಗಳು ಡಾಲ್‌ಹೌಸಿಯಿಂದ ಆಕ್ರಮಿಸಲ್ಪಟ್ಟವು. 
ಈ ಸಂಕ್ರಮಣ ಸ್ಥಿತಿಯ ರಾಜಕೀಯ ಒತ್ತಡಗಳಿಂದ ಮೊಗಲ್‌ 
ರಾಜ ಬಹಾದೂರ್‌ಷಹ ರಾಜಕೀಂಯವಾಗಿ ಕೇವಲ 
ನಾಮಮಾತ್ರ ಚಕ್ರವರ್ತಿಯಾದನು. ಕೆಲವು ರಾಜರ ವಿಶ್ರಾಂತಿ 
ವೇತನ ತಡೆಹಿಡಿಯಲಾಯಿತು. ರಾಜರ ಬಿರುದುಗಳು 
ರದ್ದಾದವು. 


2 ಆಡಳಿತಾತ್ಮಕ ಕಾರಣ 


ಬ್ರಿಟಿಷರು ಎಲ್ಲಾ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳನ್ನು ಯೂರೋಪಿಯನರಿಗೆ 
ಮೀಸಲು ಇಡುವ ಉದ್ದೇಶದಿಂದ ತಮ್ಮ ಹೊಸ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದರು. 
ಈ ವ್ಯವಸ್ಥೆಯ ಸ್ವರೂಪವು ಜನಸಾಮಾನ್ಯರಿಗೆ ಸ್ಪಂದಿಸುವಲ್ಲಿ ವಿಫಲಗೊಂಡಿದ್ದನ್ನು 


ಬಯಲುಗೊಳಿಸಿತು. ಆಡಳಿತದಲ್ಲಿ ಮಧ್ಯವರ್ತಿಗಳ ಪಾತ್ರ ಪ್ರಮುಖವಾಗಿತ್ತು. ಕಾನೂನಿನ 
ಆಳ್ವಿಕೆಯು ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯ ಕುಸಿತಕ್ಕೆ ದಾರಿಮಾಡಿಕೊಟ್ಟಿತು. ಪರ್ಷಿಯನ್‌ 
ಭಾಷೆಗೆ ಬದಲಾಗಿ ಇಂಗ್ಲಿಷ್‌ ನ್ಯಾಯಾಲಯದ ಭಾಷೆಯಾಗಿದ್ದು ಜನತೆಗೆ ಮತ್ತು ಭಾರತೀಯ 
ಆಳುವ ವರ್ಗಕ್ಕೆ ಸರಿಹೊಂದಲಿಲ್ಲ. 


3 ಆರ್ಥಿಕ ಕಾರಣ 


ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಭಾರತದ ಆರ್ಥಿಕ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು 
ದೋಚುವುದಕ್ಕಾಗಿ ತಮ್ಮ ರಾಜಕೀಯ ಅಧಿಕಾರವನ್ನು ಬಳಸಿಕೊಂಡರು. ಬ್ರಿಟಿಷರ 
ವ್ಯಾಪಾರಿ ಹಿತಾಸಕ್ತಿಯಿಂದಾಗಿ ಗುಡಿ ಕೈಗಾರಿಕೆ ಮತ್ತು ಇನ್ನಿತರ ಸ್ಥಳೀಯ ಕೈಗಾರಿಕೆಗಳು 
ನಾಶ ಹೊಂದಿದವು. ಭೂಕಂದಾಯ ನೀತಿಯು ಅತ್ಯಂತ ಶೋಷಣಾತ್ಮಕವಾಗಿತ್ತು. ಅನೇಕ 
ತಾಲ್ಲೂಕುದಾರರ ಮತ್ತು ಜಮೀನ್ದಾರರ ಸ್ಥಾನಮಾನ ಮತ್ತು ವರಮಾನದ ಮೂಲವನ್ನು 
ಕಿತ್ತುಕೊಳ್ಳಲಾಯಿತು. ದೊಡ್ಡ ಪ್ರಮಾಣದ ಸಂಪತ್ತಿನ ಹೊರಹರಿವು ಸೃಷ್ಟಿಯಾಯಿತು. 
ವ್ಯವಸಾಯದ ವಾಣಿಜ್ಯೀಕರಣದಿಂದಾಗಿ ರೈತರ ಆರ್ಥಿಕ ಶಕ್ತಿಯು ಕ್ಷಯಿಸಿತು. ತೀವ್ರ 
ಬರಗಾಲಗಳು ಲಕ್ಷಾಂತರ ಜನರನ್ನು ಬಲಿತೆಗೆದುಕೊಂಡವು. ಈ ಎಲ್ಲಾ ಅಂಶಗಳು 
ಭಾರತವನ್ನು ಬಡತನಕ್ಕೆ ತಳ್ಳಿದವು. 


2.2 ಸಾಂಪ್ರದಾಯಿಕ ನೇಯ್ಗೆ 


4 ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ 


ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳು ಸಹ ದಂಗೆಯ ಸ್ಪೋಟಕ್ಕೆ 
ಕಾರಣವಾದವು. ಇಂಗ್ಲಿಷರು ತಮ್ಮ ಜನಾಂಗೀಯ ಶ್ರೇಷ್ಠತೆಯ ಅಮಲಿನಲ್ಲಿದ್ದರು. ರವರು 
'ಬಳಿಯರ ಮೇಲಿನ ಹೊರೆ” ಸಿದ್ದಾಂತವನ್ನು ಆಚರಿಸುತ್ತಿದ್ದರು. ಭಾರತೀಯರನ್ನು 
ನಾಗರೀಕರನ್ನಾಗಿ ಮಾಡಲೆಂದೇ ಬೆಂದಿದ್ದೇವೆಂದು ಹೆಳತೊಡಗಿದರು. ಅವರು 
ಭಾರತೀಯರನ್ನು ಸಂಸ್ಕೃತಿ ಮತ್ತು ನಾಗರಿಕತೆಯ ಗಂಧವಿಲ್ಲದ ಅನಾಗರಿಕರು ಎಂದು 
ವರ್ಣಿಸಿದರು. ಭಾರತೀಯರನ್ನು ಅವರು 'ಹಂದಿ', “ಕರಿ.ಮನುಷ್ಯ”ರು ಇತ್ಯಾದಿ ಪದಗಳಿಂದ 
ಸಂಬೋಧಿಸುತ್ತಿದ್ದರು. ಯೂರೋಪಿಯನರ ಮೇಲುಸ್ತುವಾರಿಯಲ್ಲಿದ್ದ ಹೊಟೇಲ್‌ ಮತ್ತು 
ಶ್ಷಬ್‌ಗಳಿಗೆ ಭಾರತೀಯರಿಗೆ ಪ್ರವೇಶವಿರಲಿಲ್ಲ. 'ನಾಯಿಗಳಿಗೆ ಮತ್ತು "ಭಾರತೀಯರಿಗೆ ಪ್ರವೇಶ 


ನಿಷಿದ” ಎಂಬ ನಾಮಫಲಕಗಳನ್ನು ಅಲ್ಲಿ ತೂಗುಹಾಕಲಾಗಿತ್ತು. ಮೇಲಾಗಿ ತ "ಮತ್ತು 
ಬಾಲ್ಯವಿವಾಹ ನಿಷೇಧ, ವಿಧವಾ ಪ್ರನರ್‌ಏಿವಾಹಕ್ಕೆ ಪ್ರೋತ್ಸಾಹ ಇವೆಲ್ಲವುಗಳಿಂದ ಹಿಂದುಗಳು 
ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಮಾಡುತ್ತಿರುವ ಹಸ್ತಕ್ಷೇಪ ಎಂದು ಭಾವಿಸಿದರು. 
ಅಷ್ಟೇ ಅಲ್ಲದೆ ಹೊಸೆ ರೈಲುಮಾರ್ಗ ಮತ್ತು ಟೆಲಿಗ್ರಾಫ್‌ ತಂತಿಗಳ ನಿರ್ಮಾಣ ಕಾರ್ಯವು 
ಬ್ರಿಟಿಷರನ್ನು ಅನುಮಾನದಿಂದ ನೋಡುವರಿತಾಯಿತು. 


*ಅಆಯರ ಮೆಂಅನ ಹೊರೆ' ಎ೦ದರೆ ಭಾರತೀಯರು ಅವಾದಲಿಕರು. ಅವರನ್ನು ನಾದಲಿಕರನ್ನಾಗಿ 
ಮಾಡಲು ಯುರೋಪಿಯನರು ಬಂದಿದ್ದಾರೆ. ಅನಾದಲಿಕರನ್ನು ನಾರಲಿಕರನ್ನಾಗಿಪುವುದು 
ಬಆಯರ ಮೆಂಅನ ಜವಾಬ್ದಾರಿ. ಇದೊಂದು ವಸಾಹತುಶಾಹಿಯ ನಾಜೂಶಿನ ತಂತ್ರವಾಗಿತ್ತು. 
ಈ ಸಿದ್ಧಾಂತ ಕೊಟ್ಟವನು ಕವಿ ರಡ್‌ಯಾರ್ಡ್‌ &ಫ್ಲಿಂದ್‌. 


ಮಿಶನರಿಗಳ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಪ್ರಯತ್ನಗಳಿಂದ ಅನೇಕ ಭಾರತೀಯರು 
ಭಯಗೊಂಡರು. ಕಸ ಸಸ ಮತಪ್ರಚಾರಕರು ಬಹಿರಂಗವಾಗಿಯೇ ಹಿಂದೂ ಮತ್ತು ಇಸ್ಲಾಂ 
ಧಾರ್ಮಿಕ ಸಿದ್ಧಾಂತಸೆಸನ್ನು ಟೀಕಿಸತೊಡಗಿದರು. ಅವರು ಶಾಲೆ, ಆಸ್ಪತ್ರೆ, ಸೆರೆಮನೆ ಮತ್ತು 
ಮಾರುಕಟ್ಟೆ ಸ್ಥಳೆಗಳಲ್ಲಿ ಮತಪ್ರಚಾರ ಮಾಡುವುದನ್ನು ಕಾಣಬಹುದಾಗಿತ್ತು. 'ಧಾರ್ಮಿಕೆ 
ಅನರ್ಹತೆಯ ಕಾಯಿದೆಯ "ಮೂಲಕ ಹಿಂದೂ ಪದ್ಧತಿಗಳನ್ನು ಪರಿಷ್ಠೆರಿಸಲಾಯಿತು. 
ಅದರ ಪ್ರಕಾರ ಮತಾಂತರಗೊಂಡ ಮಗನನ್ನು ಪಿತ್ರಾರ್ಜಿತ ಆಸ್ತಿಯ ಮೇಲಿನ ಹಕ್ಕಿನಿಂದ 
ಹೊರಗಿಡುವಂತಿರಲಿಲ್ಲ. ಇದು ಕ್ರೈಸ್ತ ಧರ್ಮಿಯರನ್ನಾಗಿಸ ಲು ಪೋತ್ಸಾಹಿಸುವ ತಂತ್ರ ಎಂದು 
ವಿದ್ಯಾವಂತರು ಅಥೈ Rr ಅನೇಕ ಅನಾಥರನ್ನು ಕೆ ಕೈಸ್ತರನ್ನಾಗಿ ಮತಾ೦ತರಿಸಲಾಯಿತು. 


5 ಸೈನಿಕ ಕಾರಣ 


ಭಾರತೀಯ ಸೈನಿಕರಲ್ಲಿ ಅನೇಕ ಅಸಂತೃಪ್ತಿಗಳಿದ್ದವು. ಸೈನಿಕರು ಪಾರಂಪರಿಕವಾಗಿ 
ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟಗಳನ್ನು 'ಂಸಹಾರದೇಬ ನಿಷೇಧಕ್ಕೊಳಪಟ್ಟಿದ್ದರು. 
ಭಾರತೀಯೆ ಸೆ ಸ್ಯ ನಿಕರಿಗೆ ಅತ್ಮಂತ ಕಡಿಮೆ ವೇತನ. ಇತ್ತು ಮತ್ತು ಮುಂಬಡ್ತಿಯ ಅವಕಾಶಗಳು 
ಇಲ್ಲದಾಗಿದ್ದವು. ಬ್ರಿಟಿಷ್‌ ಸೈನಿಕರಿಗೆ ಮಾತ್ರ ಹೆಚ್ಚಿನ ಸಂಬಳ” ಮತ್ತು ಇತರೆ ಸೌಲಭ್ಯಗಳನ್ನು 
ನೀಡಲಾಗಿತ್ತು. ಭಾರತೀಯ ಸೈನಿಕರನ್ನು ``ಅತ್ಯರಿತ ದೂರ ಪ್ರದೇಶಗಳಿಗೆ ಕಾರ್ಯನಿಮಿತ್ತ 
ಹೆಚ್ಚುವರಿ ವೇತನ ನೀಡದೆ ನಿಯೋಜಸಲಾಗುತ್ತಿತ್ತು. ಲಾರ್ಡ್‌ ಕ್ಯಾನಿಂಗನ 'ಸಾಮಾನ್ಯೆ 
ಸೇನಾಸೇವಾ ಕಾಯಿದೆ"ಯ ಪ್ರಕಾರ ಎಲ್ಲಾ ಸೈನಿಕರು ಬ್ರಿಟಿಷ್‌ ಆದೇಶದಂತೆ ಎಲ್ಲೆಂದರಲ್ಲಿ 
ಕಾರ್ಯನಿಮಿತ್ತ ತೆರಳಬೇಕಿತ್ತು. 


6 ತಕ್ಷ ಣದ ಕಾರಣ 


ಜನಸಮೂಹದ ದಂಗೆಗೆ 1857ರ ಸನ್ನಿವೇಶ ಪರಿಪಕ್ಷವಾಗಿತ್ತು. ಅವರಲ್ಲಿ ಕಿಬ್ಬೆಬ್ಬಿಸಲು 
ಒಂದೇ ಒಂದು ಕಿಡಿ ಸಾಕಾಗಿತ್ತು. 1857ರಲ್ಲಿ ಒಂದು ಹೆಸಿಸ ಮಾದರಿಯ "ಬಂದೊಕನ್ನು 
(ಎನ್‌ಫೀಲ್ಡ್‌ ರೈಫಲ್‌) ಸೇನೆಯಲ್ಲಿ" ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಯಿತು. 
ಎನ್‌ಫೀಲ್ಡ್‌” ಬೆಂದೂಕುಗಳಿಗೆ ತೋಟಾ (ಕಾರ್ಟ್‌ರಿಡ್ಬುಗಳನ್ನು ತುರಿಬುವ ಮುನ್ನ ಅದಕ್ಕೆ 
ಹೊದಿಸಿದ ಕಾಗದವನ್ನು ಹಲ್ಲಿನಿಂದ ಕಚ್ಚಿ ಹರಿಯಬೇಕಿತ್ತು ಸ್ರ ಕಾಗದಕ್ಕೆ ಹಂದಿ ಮತ್ತು 
ಗೋವಿನ ಕೊಬ್ಬು ಬಳಸಲಾಗಿದೆ ಎಂಬ ಸುದ್ದಿ ಕಾಳ್ಗೆಚ್ಚಿನಂತೆ ಸೈನಿಕರಲ್ಲಿ ಹಬ್ಬಿತು. 
ಇದು ಮುಸ್ಲಿಂ ಮತ್ತು ಹಿಂದೂ ಸಿಪಾಯಿಗಳ ಧಾರ್ಮಿಕ” ಭಾವನೆಗಳಿಗೆ ಧಕ್ಕೆಯುರಿಟು 
ಮಾಡುವುದಾಗಿತ್ತು. ಯಾವ ಸೆ ೈನಿಕರು ಅವುಗಳನ್ನು ಬಳಸಲು ನಿರಾಕರಿಸಿದರೋ ಔಂಥವರು 
ಇಂಗ್ಲಿಷರಿಂದ ಶಿಕೆಗೊಳಗಾದರೆ. 


2. ದಂಗೆಯ ಗತಿ 


ಮೀರತ್‌ನಲ್ಲಿ ದಂಗೆಯು "1857ರ ಮೇ 10ರಂದು 
ಆರಂಬ'ಮವಾಯಿತು. ಆನಂತರ ಉತ್ತರ ಬಾರತದ 
ಪ್ರಾಂತ್ಯಗಳಾದ್ಯಂತ. ವ್ಯಾಪಕವಾಗಿ ತೀವ್ರ ಗೊಂಡು 
ಬಲಯುತವಾಯಿತು. "ಮೀರತ್‌ನಲ್ಲಿ ದಂಗೆ ಸ್ಫೋಟಗೊಳ್ಳುವ 
ಮೊದಲೇ ಬ್ಯಾರಕ್‌ಪುರದ (ಬಂಗಾಲ) ಭಾರತೀಯ ಸಿಪಾಯಿ 
ಮಂಗಲ್‌ಪಾಠಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು 
ತಿರಸ್ಕರಿಸಿ, ಬಹಿರಂಗವಾಗಿಯೇ ಬ್ರಿಟಿಷ್‌ ಅಧಿಕಾರಿಯೊಬ್ಬನಿಗೆ 
ಗುಂಡಿಕ್ಕಿಕೊಂದನು. ನಂತರ ಅವನು ಸಹ ಕೊಲ್ಲಲ್ಪಟ್ಟನು. 
ಮೀರತ'ನಲ್ಲಿ ಕಣ್ಣಿಗೆ ಬಿದ್ದ ಪ್ರತಿಯೊಬ್ಬ ಯೂರೋಪಿಯನರನ್ನು 
ಸಿಪಾಯಿಗಳು “ಕೊಂದರು. "ಮಾರೋ ಫರಂಗಿಕೋ 
(ಯುರೋಪಿಯನರನ್ನು ಕೊಲ್ಲಿ) ಎಂದು ಉದ್ರಿಕ್ತರು ಅರಚುತ್ತಾ ೫% } 
ದಿಲ್ಲಿಯ ಕಡೆಗೆ ಧಾವಿಸಿದರು. "ದಿಲ್ಲಿಯಲ್ಲಿ ಸಿಪಾಯಿಗಳು ವೃದ್ಧೆ 2.3 ಮಂಗಲ್‌ಪಾಂಡೆ 
ಮತ್ತು ಶಕ್ತಿಹೀನ ಮೊಗಲ್‌ ದೊರೆ ಎರಡನೇ ಬಹಾದೂರ್‌ಪೆಹನನ್ನು ಭಾರತದ ಚಕ್ರವರ್ತಿ 
ಎಂದು ಘೋಷಣೆ ಮಾಡಿದರು. 


1857ರ ಮಹಾದಂಗೆ 
| | ಮಹಾದಂಗೆಯ ಪ್ರದೇಶಗಳು 


ಪರಂಗಿ : ಪರ೦0 ಪದವು ಪರ್ಷಿಯನ್‌ ಮೂಲದ್ದಾಗಿದೆ. ಇದನ್ನು ಉರ್ದು ಮತ್ತು ಹಿ೦ದಿದಳಲ್ಲ 
ಯುರೋಪಿಯನರನ್ನು ಅಂಗಿ ಸೂಚಿಸಲು ಬಳಸಲಾಗುತ್ತಿತ್ತು. 


ಅಲ್ಪಕಾಲದಲ್ಲೇ ದಂಗೆಯು ವ್ಯಾಪಕವಾಗಿ ಹಬ್ಬಿತು. ಕ್ರಾಂತಿಯ ಪ್ರಮುಖ ಕೇ೦ದ್ರಗಳೆಂದರೆ 
ದಿಲ್ಲಿ, ಕಾನ್ಪುರ, ಲಕ್ನೋ, ಬರೇಲಿ, ರಭಾನ್ಸಿ ಮತ್ತು ಬಿಹಾರದ ಆರಾ. 


2.4 ಬ್ರಿಟಿಷರ ವಿರುದ್ಧ ಭಾರತೀಯರ ಹೋರಾಟ 


3 ರಭಾನ್ರೀರಾಣಿ ಲಕ್ಷ್ಮಿ ಬಾಯಿ 


ದಿಲ್ಲಿಯಲ್ಲಿ ಸೇನಾಪತಿ ಬಖ್ರ್‌ಖಾನ್‌, ಕಾನ್ಪುರದಲ್ಲಿ ನಾನಾ 
ಸಾಹೇಬ್‌ ಮತ್ತು ತಾಂತ್ಕಾ ಟೋಪೆ, ಲಕ್ನೋದಲ್ಲಿ ಬೇಗಮ್‌ 
ಹಜ್ರತ್‌ ಮಹಲ್‌, ರುಖಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಮತ್ತು 
ಬಿಹಾರದಲ್ಲಿ ಕುಂವರ್‌ ಸಿ೦ಗ್‌ರವರ ನೇತೃತ್ವದಲ್ಲಿ ದಂಗೆಗಳು 
ನಡೆದವು. ಬ್ರಿಟಿಷರು ದಂಗೆಯನ್ನು ಒಂದೊಂದಾಗಿ 
ದಮನಮಾಡಿದರು. ಬಂಡಾಯವು "ಉತ್ತರ ಭಾರತಕ್ಕೆ 
ಸೀಮಿತವಾಗಿರದೆ, ಮಹಾರಾಷ್ಟ್ರ ಕರ್ನಾಟಕ, ಆಂಧ್ರ ಪ್ರದೇಶ: 
ತಮಿಳನಾಡು, ಕೇರಳ, ಗೋವಾ ಮತ್ತು ಪಾಂಡಿಚೇರಿಗಳಿಗೂ 
ಹಬ್ಬತು. ಕರ್ನಾಟಕದಲ್ಲಿ ಮುಂಡರಗಿ ಭೀಮರಾವ್‌, ಹಲಗಲಿ 
ಬೇಡ ಜನಾಂಗದವರು, ಸುರಪುರದ ಚ ಜ್ರ ನಾಯಕ 
ಮತ್ತು ನರಗುಂದದ ಬಾಬಾಸಾಹೇಬ ಮುಖ್ಯ 
ನಾಯಕರಾಗಿದ್ದರು. ಉತ್ತರ ಮತ್ತು ದಕ್ಷಿಣ ಭಾರತದ ಎಲ್ಲೆಡೆ 


ಬಂಡಾಯವು ವ್ಯಾಪಕವಾಗಿ ನಡೆದರೂ ಕೂಡ ಅಲ್ಪ ಸಮಯದೊಳೆಗೆ ಬ್ರಿಟಿಷರು ದಂಗೆಯನ್ನು 


ದಮನ ಮಾಡಿದರು. 


ಚಟುವಣಕೆ: ರಭಾನ್ಸಿ ರಾಣಿ ಲಕ್ಷ್ಮಿಂಬಾ೦ಖ ಬಟಷರ ವಿರುದ್ದ ಹೆಂದೆ ಹೋರಾಡಿದಳು ಎಂಬ 
ಸಂದತಿಯನ್ನು ಪಂದ್ರಹಿಲಿರಿ. 


2.6 ಕುಂವರ್‌ ಸಿಂಗ್‌ 2.7 ನಾನಾ ಸಾಹೇಬ್‌ 


ಫಲಿತಾಂಶಗಳು 


ಈ ಹೋರಾಟವು ವಿಫಲಗೊಂಡರೂ. ಅದು ದೀರ್ಪಕಾಲೀನ ಪರಿಣಾಮಗಳನ್ನು 
ಉಂಟುಮಾಡಿತು. ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕ ಶಿಕ ಕ್ಷೇತ್ರಗಳ ಮೇಲ 
ಗಂಭೀರ ಪರಿಣಾಮಗಳನ್ನು ಬೀರಿತು.. ಈ: ಹೋರಾಟದ ಪರಿಣಾಮವಾಗಿ ಈಸ್ಟ್‌ ಇಂಡಿಯಾ 
ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್‌ ರಾಣಿ 
ವಹಿಸಿಕೊಂಡಳು. 1858ರಲ್ಲಿ ಬ್ರಿಟನ್ನಿನ ಯಿ ವಿಕ್ಟೋರಿಯಾ ಒಂದು 'ಘೋಷಣೆ"ಯನ್ನು 
ಹೊರಡಿಸಿದಳು. ಈ ಘೋಷ ಸಣೆಯು ಭಾರತೀಯರ- ಹಕ್ಕುಗಳು, ಸಂಪ್ರದಾಯಗಳು ಮತ್ತು 
ಪದ್ಧತಿಗಳನ್ನು ಗೌರವಿಸುವುದಾಗಿ.ಭರವಸೆ ನೀಡಿತು. ಅದು “ಜನರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ 
ಹಸಸ್ತೇಪಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿತು. 


೦) 


185758ರ ಹೋರಾಟವು ಮುಂದೆ ಆಧುನಿಕ ರಾಷ್ಟೀಯ ಚಳವಳಿಯ ಉದಯಕ್ಕೆ ನಾಂದಿ 
ಹಾಡಿತು. ಇದು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ 'ನಿರಂತರ ಸ್ಫೂರ್ತಿಯ ಮೂಲವಾಗಿ 
ಪರಿಣಮಿಸಿತು. 


4 1857ರ ಮಹಾದಂಗೆಯ ಸ್ವರೂಪ 


ಬ್ರಿಟಿಷ್‌ ಇತಿಹಾಸಕಾರರು 1857ರ ಭಾರತೀಯರ ಹೋರಾಟವನ್ನು ಕೇವಲ ಸಿಪಾಯಿಗಳ 
ದಂಗೆ. ಎಂದು ಪರಿಗಣಿಸಿದರು. ಆದರೆ ಭಾರತದ ರಾಷ್ಟೀಯ ಇತಿಹಾಸಕಾರರು ಅದನ್ನು 
ಜನತೆಯ ಮಹಾನ್‌ ಬಂಡಾಯವೆಂದು ಸಾರಿದರಲ್ಲದೆ, "ಭಾರತದ ಪ್ರಥಮ ಸ್ವಾತಂತ್ರ, 
ಸಂಗ್ರಾಮ' ಎಂದು ಕರೆದರು. 


ಈ ಹೋರಾಟವನ್ನು ದೇಶದ ಸ್ವಾತಂತ್ರ ಕ್ಕಾಗಿ ನಡೆದ ಪ್ರಥಮ ಯುದ್ಧವೆಂದು ಕರೆದವರಲ್ಲಿ 
ವಿನಾಯಕ ಹಾಡಿ ಸಾವರ್ಕರ್‌ ಮೊದಲಿಗರು. ಪಟ್ಟಾಭಿ ಸೀತಾರಾಮಯ್ಯ ಅವರು 


ಕೂಡ ಇದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಮರವೆಂದು ಸಾರಿದರು. ಸೈನಿಕ ದಂಗೆ 
ಅಲ್ಪಕಾಲದಲ್ಲೇ ಜನತೆಯ ಬಂಡಾಯದ ಸ್ವರೂಪವನ್ನು ಪಡೆದುಕೊಂಡಿತೆಂದು ಜವಾಹರಲಾಲ್‌ 
ನೆಹರು ಅಭಿಪ್ರಾಯ ಪಟ್ಟಿದ್ದಾರೆ. ಅದು ದೇಶದ ಬಹುತೇಕ ಜನಸಮುದಾಯಗಳು ಒಂದಾಗಿ 
ನಡೆಸಿದ ಹೋರಾಟವಾಗಿತ್ತು. 


1857ರ ಹೋರಾಟವು ಭಾರತದ ಇತಿಹಾಸದಲ್ಲಿ ಹೊಸ ರಾಜಕೀಯ ಪ್ರಜ್ಞೆಯನ್ನು 
ಸ್ಪಷ್ಟಿಸಿತು. ಇದರ ಫಲವಾಗಿ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟಗಳು ವಿವಿಧ ರೂಪಗಳಲ್ಲಿ 
ಹುಟ್ಟಿ ಬೆಳೆದವು. ಈ ಹೋರಾಟಗಳಲ್ಲಿ ಭಾಗವಹಿಸಿ ಹುತಾತ್ಮರಾದವರು ಬಹುಬೇಗ 
ದೇಶದಲ್ಲಿ ಮನೆಮಾತಾದರು. ಅವರ ತ್ಯಾಗ ಬಲಿದಾನಗಳನ್ನು ನಾವು ನಿರಂತರವಾಗಿ 
ಸರಿಸಿಕೊಳಬೇಕಾಗಿದೆ. ಕ 


[J ೪ 


ಅಭ್ಯಾಸಗಳು 


ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 
1857ರ ಹೋರಾಟದ ತಕ್ಷಣದ ಕಾರಣ ಯಾವುದಾಗಿತ್ತು? 
ಮಂಗಲ ಪಾಂಡೆ ಯಾರು? 
1857ರ ಮಹಾದಂಗೆಯ ಯಾವುದಾದರೂ ಒಂದು ಪರಿಣಾಮವನ್ನು ತಿಳಿಸಿರಿ. 
1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು 
ಮೊದಲು ಯಾರು ಕರೆದರು? 
ಟಿಪ್ಪಣಿ ಬರೆಯಿರಿ. 
ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು 
ಮಂಗಲ್‌ ಪಾಂಡೆ 
ರುಾನ್ಸಿ ರಾಣಿ ಲಕ್ಷ್ಮೀಬಾಯಿ 
ಎರಡನೇ ಬಹಾದೂರ್‌ಷಹ 


ಚಟುವಟಣಕೆ 


7 ಮಂದಲ್‌ ಪಾಂಡೆ. ರಾನ್ಸಿ ಲಕ್ಷ್ಮಿ6ಬಾಂಖ, ತಾ೦ಡ್ಯಾ ಟೋಪೆ, ನಾನಾ 

ಇ ನಾಹೇಬ್‌, ಬೆಂದಮ್‌ ಹಜ್ರತ್‌ ಮಹಲ್‌, ಕು೦ವರ್‌ ಪಂದ್‌, ಮುಂಡರಂ 

ಕೆ ಭೀಮರಾವ್‌ ಮುಂತಾದ ತಕ್ರಾ೦ತಿಕಾರರ ಜಂವನ ಕಥನವನ್ನು ಓವಿಲಿ. 
(ನೋಡಿ: ಭಾರತಭಾರತಿ ಪುಸ್ತಕ ಮಾಲೆ). 


ಶಾ ಸ್ವಾತಂತ್ರ್ಯ ಚಳವಳಿ (1885-1919) 


ಪಾಠದ ಪರಿಚಯ 


ಬ್ರಿಟಿಷರ ಶೋಷಣಾತ್ಮಕ ನೀತಿಗಳಿಂದಾಗಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ 
ರಾಷ್ಟ್ರೀಯತೆ ಚಿಗುರೊಡೆಯಿತು. ಇಂಗ್ಲಿಷ್‌ ಶಿಕ್ಷಣ ಪಡೆದ ಹೊಸ ವಿದ್ಯಾವಂತ ವರ್ಗವು ಬ್ರಿಟಿಷ್‌ 
ಆಳ್ವಿಕೆಯ ನಿಜವಾದ ಉದ್ದೇಶವನ್ನು ಅರ್ಥಮಾಡಿಕೊಂಡಿತು. ರೈತಾಪಿಗಳು, ಆದಿವಾಸಿಗಳು 
ಮತ್ತಿತರ ವರ್ಗಗಳು ಸಹ ಬ್ರಿಟಿಷರಿಂದ ತೀವ್ರ ಸ೦ಕಷ್ಟಕ್ಕೊಳಗಾಗಿದ್ದು, ಬ್ರಿಟಿಷರ ವಿರುದ್ಧ ತೀವ್ರ 
ಪ್ರಶಿಭಟನೆಗಾಗಿ ಮಿಡಿಯುತ್ತಿದ್ದವು. ಈ ಪಾಠದಲ್ಲಿ 1 ರಾಷ್ಟ್ರೀಯತೆಯ ಉದಯಕ್ಕೆ 
ಕಾರಣವಾದ ಪ್ರಮುಖ ಅಂಶಗಳು, ಅಖಿಲ ಭಾರತ ರಾಷ್ಟ್ರೀಯ ಕಾಂಗೆಸಿನ ಸ್ಥಾಪನೆ ಮತ್ತು 
ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿಗಳ ಮತ್ತು ತೀವ್ರಗಾಮಿಗಳ ಪಾತ್ರ. ಇವೇ ಮೂಡ್‌ 
ಸಂಗತಿಗಳನ್ನು ನಿರೂಪಿಸಲಾಗಿದೆ. 


ಸಾಮರ್ಥ್ಯಗಳು. 


19ನೇ ಶತಮಾನದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆಗಳಿಗೆ ಕಾರಣವಾದ ಪಮುಖ 
ಅಂಶಗಳನ್ನು ಅರಿಯುವರು... 


ಭಾರತ ರಾಷ್ಟ್ರೀಯ ಕಾಂಗ್ರೆಸಿನ ಸ್ಥಾಪನೆಯ ಹಿನ್ನೆಲೆಯನ್ನು ಅರಿಯುವರು. 


ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳ ತಾತ್ವಿಕ ನಿಲುವು, 
ನೀತಿಗಳನ್ನು ಅರ್ಥೈಸಿಕೊಳ್ಳುವರು. 


"ಒಡೆದು ಆಳುವ ನೀತಿ"ಯ ಮೂಲಕ ಬ್ರಿಟಿಷರು ಹೇಗೆ ಭಾರತವನ್ನಾಳಿದರು 
ಎ೦ಬುದನ್ನು ತಿಳಿಯುವರು. 


ಭಾರತೀಯ ರಾಷ್ಟ್ರೀಯ ಚಳವಳಿಗೆ ಬ್ರಿಟಿಷರ ಪ್ರತಿಕ್ರಿಯೆಯನ್ನು ಅರಿಯುವರು. 


1 ರಾಷ್ಟ್ರೀಯತೆಯ ಬೆಳವಣಿಗೆ 


[2] ನಮ್ಮ ಭಾರತ ಬಹುಮುಖಿ ಅಥವಾ ವೈವಿಧ್ಯಮಯ ಸಂಸ್ಕೃತಿಗಳನ್ನು ಹೊಂದಿರುವ 
ದೇಶ. ನಮಗೆ ಸುದೀರ್ಪ ಸಾಂಸ್ಕ ಶಿಕ ಮತ್ತು ಚಾರಿತ್ರಿಕ ಪರಂಪರೆ ಇದೆ. ಇವು 19ನೇ 
ಶತಮಾನದ ಉತ್ತರಾರ್ಧದಲ್ಲಿ ರಾಷ್ಟ್ರೀಯತೆಯ "ಬೆಳವಣಿಗೆಗೆ ಒ೦ದು ತಾತ್ವಿಕ ಬುನಾದಿಯನ್ನು 


ಹಾಕಿಕೊಟ್ಟವು. ರಾಷ್ಟ್ರೀಯತೆ ಹ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ Nt 
ಮನದಲ್ಲಿ ಮೂಡುವ “ನಾವೆಲ್ಲರೂ ಒಂದೇ' ಎಂಬ ಏಕತೆಯ ಭಾವನೆಯಾಗಿದೆ. ಜೊತೆಗೆ 
ತಮ್ಮದೆಂಬ ಆ ಪ್ರದೇಶದ ಬಗೆಗಿನ ಗೌರವ ಮತ್ತು ಅಭಿಮಾನವನ್ನೂ ಒಳಗೊಂಡಿರುತ್ತದೆ. 


1857ರ ಪಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರ ಹೋರಾಟ ಬಿಡಿಬಿಡಿಯಾಗಿತ್ತೇ 
ವಿನಃ ಇಡಿಯಾಗಿರಲಿಲ್ಲಿ. ದರಿಂದ ಸರಿಯಾದ ಹೊಂದಾಣಿಕೆ ಇಲ್ಲದೆ ಹೋರಾಟ 
ವಿಫಲಗೊಂಡಿತು. ಆದರೆ ಇದು ಪ್ರಜ್ಞಾವಂತ ಭಾರತೀಯರಲ್ಲಿ ಸಂಘಟನೆಯ ಮಹತದ 
ಅರಿವನ್ನು ಉಂಟುಮಾಡಿತು. ಇದು ಕ್ರಮೇಣ ರಾಷ್ಟ್ರೀಯ ಹೋರಾಟವಾಗಿ ರೂಪುಗೊಂಡಿ 
ರಾಷ್ಟ್ರೀಯತೆಯ ಬೆಳವಣಿಗೆಗೆ ಹಲವು ಅಂಶಗಳು” ಪ್ರೇರಣೆ ನೀಡಿವೆ. ಅವು ಈ ರೀತಿ ಇವೆ. 


1 ಪಾಶ್ಲಿಮಾತ್ನ ಶಿಕ್ಷಣ ಮತ್ತು ಆಧುನಿಕ ಜ್ಞಾನವಿಜ್ಞಾನದ ಪರಿಚಯ: ಇಂಗ್ಲಿಷ್‌ ಶಿಕ್ಷಣ ಪಡೆದ 
ಭಾರತೀಯರು ಯರೋಪಿನ ಚಿಂತನಶೀಲ ಕೃತಿಗಳನ್ನು ಓದುವುದರ ಮೂಲಕ "ರಾಷ್ಟೀಯ 
ರಾಜಕೀಯ ಮನೋಭಾವವನ್ನು ಅರಗಿಸಿಕೊಂಡರು. ಯುರೋಪಿನಲ್ಲಿ ಹುಟ್ಟಿಕೊಂಡ 
ಪರಿಕಲ್ಪನೆಗಳಾದ ಸ್ವಾತ೦ತ್ರ. ಸಮಾನತೆ ಮತ್ತು ಭ್ರಾತೃತ್ವ ಇವರನ್ನು ರಾಜಕೀಯವಾಗಿ 
ಪ್ರೇರೇಪಿಸಿತು. ಅದು” ಅವರಲ್ಲಿ ಸ್ವಾತಂತ್ರ ದ ತೆಬಿಲಾಷೆಗೆ ಸ ಸೂರ್ತಿ "ನೀಡಿತು. ಇಂಗ್ಲಿಷ್‌ 
ಕಲಿತ ಭಾರತೀಯರು ತಮ್ಮ ಬೆರಿಬಲಕ್ಕೆರುತ್ತಾರೆ ಎನ್ನುವ ಬ್ರಿಟಿಷರ ಲೆಕ್ಕಾಚಾರವನ್ನು 
ಹುಸಿಗೊಳಿಸಿದರು. 


2 ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ; ಬ್ರಿಟಿಷರು ಭಾರತವನ್ನು ಏಕರೂಪ ಆಡಳಿತ ವ್ಯವಸ್ಥೆಗೆ 
ಒಳಪಡಿಸಿದರು. ಇದರಿಂದ "ಒಂದೇ ರೀತಿಯ ನಿಯಮಗಳಿಗೆ ಜಳಪಟ ಭಾರತೀಮಿರೆಲ್ಲಿ 
ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಉಂಟುಮಾಡಿತು. ಅದೇ ರೀತಿ ಬ್ರಿಟಿಷರು 
ಜಾರಿಗೆ ತಂದ ಜನ ವಿರೋಧಿ ಕಾಯ್ದೆ ಕಾನೂನುಗಳನ್ನು ಎಲ್ಲರೂ ಒಕ್ಕೊರಲಿನಿಂದ 
ವಿರೋಧಿಸಲಾರಂಭಿಸಿದರು. ಇದು ಭಾರತೀಯರಲ್ಲಿ ನಾವೆಲ್ಲ ಒಂದೇ ಎಂಬ `ರಾಷ್ಟ್ರೀಯ 
ಪ್ರಜ್ಞೆ ಬೆಳಯಲು ಕಾರಣವಾಯಿತು. 


ಟೆ ಆರ್ಥಿಕ ಶೋಷಣೆ: ಬ್ರಿಟಿಷರು ತಮ್ಮ ಆರ್ಥಿಕ ನೀತಿಗಳ ಮೂಲಕ ಭಾರತೀಯರ 
ವ್ಯಾಪಾರ, ಕೃಷಿ, ಕೈಗಾರಿಕೆಗಳ ಅವನತಿಗೆ ಇರಣರಾದರು. ಭೂಮಿಯನ್ನು ಮಾರಾಟದ 
ವಸ್ತುವನ್ನಾಗಿ ಪರಿವರ್ತಿಸಿದರು. ದಾದಾಭಾಯ್‌ ನವರೋಜಿಯವರು ಭಾರತದ ಸಂಪತ್ತನ್ನು 
ಬ್ರಿಟಿಷರು “ದೋಚುತ್ತಿದ್ದ ಕ್ರಮವನ್ನು ತಮ್ಮ "ಸಂಪತ್ತಿನ ಸೋರಿಕೆ ಸಿದ್ಧಾಂತ'ದ ಮೂಲಕ 
ಪ್ರತಿಪಾದಿಸಿದರು. 


4 ಪರಂಪರೆಯ ಪರಿಚಯ: ಸರ್‌ ವಿಲಿಯಂ ಜೋನ್ಸ್‌, ಕೋಲ್‌ಬೂಕ್‌, ಮಾಕ್ಸ್‌ 
ಮುಲ್ಲರ್‌, ೦ಗ್‌ಹಾಮ್‌ ಮುಂತಾದ ವಿದೇಶಿ ವಿದ್ವಾಂಸ ಸರು” ಭಾರತದ ಚಾರಿತ್ರಿಕ ಮತ್ತೆ 
ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಅಧ್ಯಯನದ ಮೂಲಕ ಭಾರತೀಯರಿಗೆ ಪರಿಚಯಿಸಿದರು. 
ಇದರಿಕೆದ ಭಾರತೀಯ ಪರಂಪರೆ ಗ್ರೀಕ್‌, ರೋಮ್‌ಗಳಿಗೇನೂ ಕಡಿಮೆ ಇಲ್ಲ ಎಂಬುದು 
ದೃಢಪಟ್ಟತು. ಆಮೂಲಕ ರಾಷ್ಟ್ರೀಯತೆಯ ಬೇರುಗಳು ಅರಿವಿನ ರೂಪದಲ್ಲಿ “ಮತ್ತೆ ಆಳಕ್ಕೆ 
ಇಳಿಯಶೊಡಗಿದವು. 


5 ಸಾಮಾಜಿಕ ಧಾರ್ಮಿಕ ಚಳವಳಿಗಳು: 19ನೇ ಶತಮಾನದ ಭಾರತೀಯ ಸಮಾಜ 
ಸುಧಾರಕರಾದ ರಾಮಮೋಹನ ರಾಯ್‌, ಈಶ್ತರಚಂದ್ರ ವಿದ್ಯಾಸಾಗರ, ಸಾಮಿ ದಯಾನಂದ 
ಸರಸ್ವತಿ, ಸ್ಥಾಮಿ ವಿವೇಕಾನಂದ ಲವನು ವರಯ ಬಂಚ್‌” ಮತ್ತು ಶೋಷಿತ 
ನ ಶಿಕ್ಷಣದ ಪ್ರಾಮುಖ ತೆಯನ್ನು ತಿಳಿಸಿಕೊಟ್ಟರು. ದಯಾನಂದರು 
ಸ್ವರಾಜ್ಯ ಮತ್ತು ಸ್ವದೇಶಿ ನೆಚಾರಧಾರಯನ್ನು ಬಿತ್ತಿದರೆ, ವಿವೇಕಾನೆಂದರು ಜಡಗೊಂಡಿದ್ದ 
ಸಮುದಾಯವನ್ನು. ಎಚ್ಚರಗೊಳಿಸುವ ಕೆಲಸ ಮಾಡಿದರು. ಇದು ರಾಷ್ಟ್ರೀಯತೆಯ ಬೆಳವಣಿಗೆಗೆ 
ಹೊಸ ಚಾಪ. ತಂದುಕೊಟ್ಟಿತು. ಎದ್ಯಾ ವಂತ ಭಾರತೀಯರನ್ನು 'ಕಿಯಾಶೀಲರನ್ನಾ ಗಿಸಿತು. 


6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ: ಈ ಘಟನೆಯು ಭಾರತೀಯರು 
ರಾಜಕೀಯವಾಗಿ ಹೆಚ್ಚು ಸಂಘಟಿತರಾಗಬೇಕೆಂಬುದನ್ನು ಮನವರಿಕೆ ಮಾಡಿಕೊಟ್ಟಿತು. ಅಲ್ಲದೆ 
ಈ ಹೋರಾಟದಲ್ಲಿ ಹುತಾತ್ಮರಾದ ಮಂಗಲ್‌ಪಾಂಡೆ, ಲಕ್ಷ್ಮೀಬಾಯಿ, ಹಜ್ರತ್‌ ಮಹಲ್‌ 
ಮೊದಲಾದ ನಾಯಕರು ಮುಂದಿನ ತಲೆಮಾರಿನ ನಾಯಕರಿಗೆ ಸ್ಫೂರ್ತಿಯ ಸೆಲೆಯಾದರು. 


7 ಜನಾಂಗೀಯ ತಾರತಮ್ಯತೆ: ಬ್ರಿಟಿಷರು ತಮ್ಮನ್ನು ಶ್ರೇಷ್ಠರೆಂದು ಭಾವಿಸಿದ್ದರು. 
ಭಾರತೀಯರನ್ನು ಅನಾಗರಿಕರೆಂದು. ಕರೆದರು. ಆಡಳಿತದ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆಷ್ಟೇ 
ಮೀಸಲಾಗಿದ್ದವು. ಭಾರತದಲ್ಲಿದ್ದ ತೆ ಸಮುದಾಯವು "ಇಲ್ಬರ್ಟ್‌ ಮಸೂದೆಯನ್ನು 
(1884) ವಿರೋಧಿಸಿದ್ದು ಇದಕ್ಕೆ ಸ ಷ್ಟ ನಿದರ್ಶನವಾಗಿದೆ. 


ಇದರಿಂದ ಒಂದೇ ನೀತಿ, po ಒಳಪಟ್ಟ ಭಾರತೀಯರಲ್ಲಿ ಸಹಜವಾಗಿ 
ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಉಂಟುಮಾಡಿತು... ಬ್ರಿಟಿಷರು ತಂದ 
ಜನವಿರೋಧಿ ಕಾಯ್ದೆ ಕಾನೂನುಗಳನ್ನು ಎಲ್ಲರೂ ಒಕ್ಕೊರಲಿನಿಂದ ವಿರೋಧಿಸಲಾರಂಭಿಸಿದರು. 
ಮೇಲೆ ವಿವರಿಸಿದ ಕಾರಣಗಳು ಭಾರತೀಯರಲ್ಲಿ ನಾದಲ್ಲ ಒಂದೇ ಇಂಬ ರಾಷ್ಟ್ರೀಯ ಪ್ರಜ್ಞೆ 
ಬೆಳೆಯಲು ಕಾರಣವಾದವು. 


2 ಭಾರತ ರಾಷ್ಟ್ರೀಯ ಕಾಂಗ್ರೆಸ್‌ (1885) 


ಭಾರತ ರಾಷ್ಟ್ರೀಯ ಕಾಂಗ್ರೆಸ್‌ ನಿವೃತ್ತ ಬ್ರಿಟಿಷ್‌ : ನಾಗರಿಕ ಸೇವಾಧಿಕಾರಿ ಎಲನ್‌ 
ಆಕ್ಷೇವಿಯನ್‌ ಹಮ್‌ ಅವರ. ಕನಸಿನ ತೊಸಾಗಿತ್ತು. ಇದು 1885ರಲ್ಲಿ ಮುಂಬೈ ಯಲ್ಲಿ 
ಸ್ಥಾಪಿತವಾಯಿತು. ಉಮೇಶಚಂದ ಬ್ಯಾನರ್ಜಿಯವರು ಕಾಂಗ್ರೆಸಿ ನ ಮೊದಲ ಅಧ್ಯಕ್ಷರಾಗಿದ್ದರು. 
ಮಂಬೈ ಯಲ್ಲಿ ನಡೆದ ಕಾಂಗ್ರೆಸಿನ ಮೊದಲ ಅಧಿವೇಶನದಲ್ಲಿ 72 ಮಂದಿ ಪ್ರತಿನಿಧಿಗಳು 
ಬಾಗವಹಿ ಸಿದ್ದರು. ಅವರಲ್ಲಿ ಹೆಚ್ಚಿನವರು ವಕೀಲರು, ಪತ್ರಕರ್ತರು ಮತ್ತು ಸಮಾಜದ 
ಪ್ರತಿಷ್ಠಿತ ವರ್ಗದವರಾಗಿದ್ದರು. ವಾಸ್ತವವಾಗಿ ಕಾಂಗ್ರೆಸ್‌ ರಾಷ್ಟ್ರೀಯ ಚಳವಳಿಗೆ ಚಾಲನೆ 
ನೀಡಿದ ಮೊದಲ ರಾಜಕೀಯ ವೇದಿಕೆಯಾಗಿತ್ತು 


3.2 ಉಮೇಶಚಂದ್ರ ಬ್ಯಾನರ್ಜಿ 
ಪಥಮ ಅಧಿವೇಶನದ ಅಧ್ಯಕ್ಷರು 


ಭಾರತ ರಾಷ್ಟ್ರೀಯ ಕಾಂಗ್ರೆಸಿನ ಕೆಲವು ಅಧ್ಯಕ್ಷ ರು 


3.5 ದಾದಾಭಾಯ್‌ ನವರೋಜಿ 


3.9 ಸಯ್ಯದ್‌ ಹಸನ್‌ ಇಮಾಂ 3.10 ಸರೋಜಿನಿ ನಾಯ್ದು 


ಭಾರತೀಯ ರಾಷ್ಟೀಯ ಕಾಂಗ್ರೆಸಿನ ಉದ್ದೇಶಗಳು: 


ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ 
ಸಂಬಂಧವನ್ನು ಬೆಸೆ ಯುವುದು; 


ರಾಷ್ಟ್ರೀಯ ಏಕತೆಯನ್ನು _೦ಟುಮಾಡುವುದು; 


ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ, ಜನಾಭಿಪ್ರಾಯವನ್ನು 
ರೂಪಿಸುವುದು; ಮತ್ತು 


ಪ್ರಾಂತೀಯತೆಯನ್ನು 'ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದು. 
3 ಮಂದಗಾಮಿಗಳ ಯುಗ (1885-1905) 


ಭಾರತ ರಾಷ್ಟೀಯ ಕಾಂಗ್ರೆಸಿನ ಆರಂಭಿಕ ನಾಯಕರುಗಳನ್ನು ಮಂದಗಾಮಿಗಳು 
(ಸೌಮ್ಯ ವಾದಿಗಳು”ಎಂದು ಕರೆಯಲಾಗಿದೆ. 1885ರಿಂದ 1905ರ ನಡುವಿನ ಕಾಲಘಟ್ಟವನ್ನು 
ಮಂದಗಾಮಿಗಳ ಕಾಲ ಎಂದು ಪರಿಗಣಿಸಲಾಗಿದೆ. ಅವರು ಸಂವಿಧಾನಾತ್ಮಕ ನೀತಿಯಲ್ಲೆ 
ನಂಬಿಕೆಯಿರಿಸಿದ್ದರು. ಬ್ರಿಟಿಷ್‌ ಆಳ್ವಿಕೆಗೆ ನಿಷ್ಣಾವಂತರಾದ ಅವರು. ಪ್ರಾರ್ಥನೆ, ಓನ್ನಹ ಮತು 
ಪ್ರತಿಭಟನೆಯ ನೀತಿಯನ್ನು ಅನೆಸರಿಸಿದರೆ. ಜೊತೆಗೆ ರಾಜಕೀಯ, ಸಾಮಾಜಿಕ ಮತ್ತು 
ಅರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರುವಂತೆ ಬ್ರಿಟಿಷರನ್ನು ಮನವೊಲಿಸಲ್‌ 
ಪ್ರಯತ್ನಿಸಜರು. ಪ್ರಮುಖ ಮಂದಗಾಮಿ ನಾಯಕರೆಂದರೆ ದಾದಾಭಾಯ್‌ ನವರೋಜಿ, 
ಸುರೇಂದ್ರನಾಥ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ; ಮಹಾದೇವ ಗೋವಿಂದ ರಾನಡೆ 
ಮತ್ತು ಇನ್ನಿ; ತರರು. 


ಮಂದಗಾಮಿಗಳ ಹೋರಾಟದ ಫಲವಾಗಿ ಭಾರತೀಯರು ಶಾಸನ ಸಭೆಗಳನ್ನು 
ಪ್ರವೇಶಿಸಲು ಸಾಧ್ಯವಾಯಿತು. ಅಲ್ಲದೆ-ಮ೦ದಗಾಮಿಗಳ ಪ್ರಯತ್ನ! ದಿಂದ ಭಾರತದ ಬಡತನಕ್ಕೆ 
ಬ್ರಿಟಿಷರು ಕಾರಣ” ಎಂಬುದು ತಿಳಿಯಿತು. ಜೊತೆಗೆ ಈ ಕಾಲಿಘಟದಲ್ಲಿ ಭಾರತೀಯರು 
ರಾಜಕೀಯ ಸಂಘ ಘರ್ಷಕ್ಕೆ ಬೇಕಾದ ತರಬೇತಿ ಪಡೆಯುವ ಮೂಲಿಕೆ ಬ್ರಿಟಿಷ್‌ ವಿರೋಧಿ 
ಹೋರಾಟಕ್ಕೆ ರಾಷ್ಟ್ರೀಯ” ವ್ಯಾಪ್ತಿಯನ್ನು ಸೃಷ್ಟಿಸಿಕೊ೦ಡರು. 


3.11 ದಾದಾಭಾಯ್‌ ನವರೋಜಿ 3.12 ಸುರೇಂದನಾಥ ಬ್ಯಾನರ್ಜಿ 3.13 ಗೋಪಾಲಕೃಷ್ಣ ಗೋಖಲೆ 
ಪಮುಖ ಮಂದಗಾಮಿ ನಾಯಕರು 


ಮಂದದಾಮಿಗಳ ಬೇಡಿಕೆಗಳು 


ವಾಕ್‌ ಮತ್ತು ಮುದ್ರಣ ಸ್ವಾತಂತ್ರ್ಯ. ಕಾರ್ಯಾಂದದಿಂದ ವ್ಯಾಯಾಂಗದದ ಬೇರ್ಪಡೆ, 
ಸೈನಿಕ ವೆಚ್ಚದ ಕಡಿತ, ಪ್ರಾಥಮಿಕ, ಪ್ರೌಢ ಮತ್ತು ತಾಂತ್ರಿಕ ಶಿಕ್ಷಣದ ಅನುಷ್ಠಾನ, ಶಸ್ತ್ರಾಸ್ತ್ರ 
ನಿಷೇಧ ಕಾಂಖದೆಯ ರದ್ಧತಿ, ಬ್ಯಾ೦ಕಿ೦ದ್‌, ನೀರಾವರಿ, ವೈದ್ಯಕೀಯ ಮತ್ತು ಆರೋಗ್ಯ 
ಸೌಲಭ್ಯಗಳು, ಉಪ್ಪಿನ ಪುಂಕದ ಸಂಪೂರ್ಣ ರದ್ದತಿ, ಇ೦ದ್ದೆ೦ಡ್‌ ಮತ್ತು ಇ೦ಡಿಯಾದಲ್ಲ 
ಏಕಕಾಲದಲ್ಲಿ ಐ.ಪಿ.ಎಸ್‌. ಪದಿಂಕ್ಸೆಯನ್ನು ನಡೆಸುವುದು, ಕೇಂದ್ರ ಹಾದೂ ಪ್ರಾಂತೀಯ ಶಾಸನ 
ಸಭೆರಳಲ್ಲ ಬಾರತೀಯಲಿದೆ ಪ್ರಾತಿನಿಧ್ಯ ನೀಡುವುದು. ಉನ್ನತ ಹುದ್ದೆಆದೆ ಭಾರತೀಯರನ್ನು 
ನೇಮಿಪುವುದು ಮುಂತಾದುವು. 


4 ತೀವ್ರಗಾಮಿಗಳ ಯುಗ (1905-1919) 


ಮಂದಗಾಮಿಗಳು ಸಾಮಾನ್ಯ ಜನತೆಯನ್ನು ತಲಪಲಿಲ್ಲ. ಅವರು ಅನುಸರಿಸಿದ ಪ್ರಾರ್ಥನೆ 
ಮತ್ತು ಮನವಿ ನೀತಿಗಳನ್ನು 'ತಿರುಪೆಯ ನೀತಿ” (ಪಾಲಿಸಿ ಆಫ್‌. ಮೆಂಡಿಕೆನ್ಲ್ಸಿ ಎಂದು 
ತೀವ್ರವಾದಿಗಳು ವ್ಯಂಗ್ಯವಾಡಿದರು. ಯುವವರ್ಗ ಅವರ ನೀತಿಗಳಿಂದ ಆಕರ್ಷಿತರಾಗಲಿಲ್ಲ. 
ಇವರ ಕಾಯುವ ವಿಧಾನವನ್ನು ಪ್ರಶ್ನಿಸುವ ಹೊಸ ನಾಯಕರ ಒಂದು ಗುಂಪು ಕಾಂಗ್ರೆಸಿನಲ್ಲಿ 
ಉದಯಿಸಿತು. ಅವರೇ ತೀವ್ರಗಾಮಿಗಳು. -ಲಾಲಾ “ಲಜಪತ್‌ ರಾಯ್‌, ಬಾಲಗಂಗಾಧರ 


ತಿಲಕ್‌ ಮತ್ತು ಬಿಪಿನ್‌ಚಂದ್ರ ಪಾಲ್‌. ಇವರು. ತೀವ್ರಗಾಮಿ ಗುಂಪಿನ ನಾಯಕರಾಗಿದ್ದು 
'ಲಾಲ್‌ಬಾಲ್‌ಪಾಲ್‌' ಎಂದೇ ಜನಪ್ರಿಯರಾದರು. 19051919ರ ಕಾಲಾವಧಿಯನ್ನು ತೀವ್ರಗಾಮಿ 
ರಾಜಕೀಯದ ಕಾಲವೆಂದು ಗುರುತಿಸಲಾಗಿದೆ. 


3.14 ಲಾಲಾ ಲಜಪತ್‌ ರಾಯ್‌ 3.15 ಬಾಲಗಂಗಾಧರ ತಿಲಕ್‌ 3.16 ಬಿಪಿನ್‌ ಚಂದ್ರಪಾಲ್‌ 
(ಲಾಲ್‌) (ಬಾಲ್‌) (ಪಾಲ್‌) 


ಠಿಂವ್ರದಾಮಿದಳ ಬೆಕವಣಿದೆದೆ ಕಾರಣದಳು 

* ಭಾರತಿಯರನ್ನು ಉನ್ನತ ಹುದ್ದೆದಳದೆ ಪದಿದಣಿಸದಿದ್ದುದು. 

* 1೦೦೮ರಲ್ಲಿ ಲಾರ್ಡ ಕರ್ಜನನು ಬಂದಾಳವನ್ನು ವಿಭಜಸುವ ಮೂಲಕ ಮತೀಯ 
ರಾಜಕಾರಣಕ್ಕೆ ಪ್ರಯತ್ನಿಲಿದ್ದು. 

9 1೦೦5ರಲ್ಲಿ ರಷ್ಯ ದೇಶವನ್ನು ಸಣ್ಣ ರಾಷ್ಟ್ರವಾದ ಜಪಾನ್‌ ಸೊ€ಅಖಿದ ಘಟನೆಯು 
ಯುರೋಪಿಯನರನ್ನು ಏಷ್ಯನರು 1೯೫ 2೬೩. ಎ೦ಬ ಆತ್ಮವಿಶ್ವಾಸ ಮೂಡಿವಿಡು. 

* ಐರ್ಲೆಂಡ್‌, ರಷ್ಯ, ಚಿಂನ, ಟರ್ಶಿ, ಈಜಿಪ್ಟ್‌ ಮುಂತಾದ ರಾಷ್ಟ್ರರಳಲ್ಲ ನಡೆಯುತ್ತಿದ್ದ 
ಕ್ರಾಂತಿಕಾಲಿ ಆಂದೋಲನದಳು ಭಾರತಿಯರನ್ನು ಪ್ರೇರೇಪಿಖದವು. 


ಬಾಲಗಂಗಾಧರ ತಿಲಕರು ಒಬ್ಬ ಅಪ್ರತಿಮ ದೇಶಭಕ್ತ. 
"ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು; ನಾನು "ಅದನ್ನು ಪಡೆದೇ 
ತೇರುತ್ತೇನೆ', ಎಂಬ "ಅವರಿ ಫೋಷ ಣೆಯಲ್ಲಿ ಸ್ವಾತಂತ್ರ ದ 
ಉತ್ಕಟಿತೆಯಿತ್ತು. ಜನರನ್ನು ಒಗ್ಗೂಡಿಸುವ ದೃಷಿಯಿಲಿದ 
ತಿಲಕರು ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು 
ಪರಿಚಯಿಸಿದರು. “ಮರಾಠ' (ಇಂಗ್ಲಿಷ್‌) ಮತ್ತು 'ಕೇಸರಿ' 
(ಮರಾಠಿ) ಪತ್ರಿಕೆಗಳನ್ನು ಪ್ರಕಟಿಸುವ ಮೂಲಕ ಜನರನ್ನು 
ರಾಜಕೀಯವಾಗಿ ಪ್ರೇರೇಪಿಸಿದರು. ಬಿಪಿನ್‌ಚಂದ್ರ:: ಪಾಲರು 
"ನ್ಯೂ ಇಂಡಿಯಾ' ಹಾಗೂ ಅರವಿಂದರು; "ವಂದೇ ಮಾತರಂ” 
ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಲಾಲಾ; ಲಜಪತ್‌ ರಾಯ್‌ 
“ಪಂಜಾಬಿನ ಸಿ೦ಹ' ಎಂದೇ ಜನಪ್ರಿಯರಾಗಿದ್ದರು. ಅವರು, ೨317 ಅರವಿಂದ ಘೋಷ್‌ 
"ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆಯೇ 
ಹೊರತು ಭಿಕ್ಷಾರೂಪದಲ್ಲಿ ಅಲ್ಲ” ಎ೦ದು ಹೇಳಿದರು. ಬಿಪಿನ್‌ಚಂದ್ರ ಪಾಲರು ಬಂಗಾಲದಲ್ಲಿ 
“ಸಾಮೂಹಿಕ ಪ್ರತಿಭಟನೆ'ಯನ್ನು ಸಂಘಟಿಸಿದರು. ತೀವ್ರವಾದವನ್ನು ಪ್ರತಿನಿಧಿಸಿದ ಮತ್ತೊಬ್ಬ 
ನಾಯಕ ಅರವಿಂದ ಘೋಷ್‌. ನಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳನ್ನು ಮಾತ್ರಪೇ 
ಬಳಸುವುದು ಮತು ಸ ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು ಆವರ ಕಾರ್ಯವಿಧಾನವಾಗಿತ್ತು. 
ತೀವ್ರಗಾಮಿಗಳು ರಾಷ್ಟ್ರಿಯ ಹೋರಾಟಕ್ಕೆ "ತೀವ್ರತೆಯನ್ನು ತಂದುಕೊಟ್ಟರು. 


5 ಬಂಗಾಲದ ವಿಭಜನೆ (1905) 


ತೀವ್ರವಾದಿಗಳ ರಾಷ್ಟೀಯ ಹೋರಾಟವನ್ನು ಪ್ರೇರೇಪಿಸಿದ ಪ್ರಮುಖ ಘಟನೆಯೆಂದರೆ 
1905ರ `ಬಂಗಾಲದ ವಿಭಜನೆ. 


ಬಂಗಾಲದಲ್ಲಿ ರಾಷ್ಟ್ರೀಯತೆಯ ಅಲೆಯು ತೀವ್ರಗೊಳ್ಳುತ್ತಿರುವುದನ್ನು ಕಂಡು ಬ್ರಿಟಿಷರು 
ಆತಂಕಗೊಂಡರು. ಆದ್ದರಿಂದ ಬ೦ಗಾಲವನ್ನು ಹಿಂದು ಮತ್ತು. ಮುಸಲ್ಮಾನ ಎಂಬ ಮತೀಯ 
ಭಿನ್ನ ತೆಯ ಆಧಾರದ ಮೇಲೆ ವಿಭಜಿಸುವ ಮೂಲಕ ರಾಷ್ಟ್ರೀಯತೆಯ ತೀವ್ರತೆಯನ್ನು ಹತ್ತಿಕ್ಕಲು 
ವೈಸರಾಯ್‌ ಲಾರ್ಡ್‌ ಕರ್ಜನ್‌ ಪ್ರಯತ್ನಿಸಿದನು. ಈ ವಿಭಜನೆಯನ್ನು “ವಿರೋದಿಸಿ 1505 


ಅಕ್ಟೋಬರ್‌ 16ರಂದು ಬಂಗಾಲದಾದ್ಯಂತ `ರಾಷ್ಟ್ರೀಯ ಶೋಕದಿನ' ವನ್ನಾಗಿ ಆಚರಿಸಿದರು. 
ರವೀರಿದ್ರನಾಥ ಟಾಗೋರ್‌ 'ಅಮರ್‌ ಸೋನ್‌ರ್‌ ಬಾಂಗ್ಗ' ಗೀತೆಯನ್ನು ರಾಷ್ಟ್ರೀಯ 
ಗೀತೆಯಾಗಿ ಹಾಡಿದರು. “ವಂದೇ ಮಾತರಂ” ಎಲ್ಲರ ಘೋಷ ಣೆಯಾಗಿತ್ತು. ಬಂಗೆಲದ 
ಏಕತೆಯನ್ನು ಪ್ರತಿನಿಧಿಸಲು ಹಿ೦ದೂಮುಸಲ್ಮಾನರು ಪರಸ್ಪರ "ರಕಾ ಬಂಧನ್‌' ಕಟ್ಟಿಕೊಂಡರು. 
ಜನತೆಯ ತೀವ್ರ ಪ್ರತಿಭಟನೆಗಳಿಗೆ ಮಣಿದು" 191ರಲ್ಲಿ “ವಿಭಜನೆಯನ್ನು ಬ್ರಿಟಿಷರು ರದ್ದು 
ಮಾಡಬೇಕಾಯಿತು. 


3.18 ಲಾರ್ಡ್‌ ಕರ್ಜನ್‌ 3.19 ಬಂಕಿಮಚ೦ದ್ರ ಚಟರ್ಜಿ 


6 ಮುಸ್ಲಿಮ್‌ ಲೀಗ್‌ ಸ್ಥಾಪನೆ (1906) 


ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತ ರಾಷ್ಟೀಯ ಚಳವಳಿಯಿಂದ 
ಮುಸ್ಲಿಮರನ್ನು ದೂರವಿಡಲು ಪ್ರಯತ್ನ ನಡೆಸುತ್ತಲೆ ಇದ್ದರು. “ಭಾರಕೆ ರಾಷ್ಟೀಯ ಕಾಂಗ್ರೆಸ್‌ 
ಸ್ಥಾಪನೆಯಾದ ಕಾಲದಿಂದಲೇ ಮುಸ್ಲಿಮರು ತಮ್ಮ ಸಮುದಾಯ ಹಿತಾಸಕ್ತಿಯ ಹಿನ್ನೆ! ಲೆಯಲ್ಲಿ 
ಪತ್ರೇಕ ಸಂಘಟನೆಯನ್ನು ರಚಿಸಿಕೊಳ್ಳುವಂತೆ “ಬ್ರಿಟಿಷರು ಅವರನ್ನು “ಪ್ರೋತ್ಸಾಹಿಸಿದರು. 
1906ರಲ್ಲಿ ಮುಸ್ಲಿಂ ನಿಯೋಗವೂಂದು ಭಾರತದ ವೈಸರಾಯ್‌ ಆಗಿದ್ದ ಖಿಂಟೋ" ಅವರನ್ನು 
ಭೇಟಿ ಮಾಡಿತು. ಭೇಟಿಯ ಪ್ರೇರಣೆಯಿಂದಾಗಿ, ಸರ್‌ ಆಗಾಖಾನ್‌, ಢಾಕಾದ ನವಾಬ 
ಸಲಿಮುಲ್ಲ ಮತ್ತು ಇನ್ನಿತರರು ಸೇರಿ 1906ರಲ್ಲಿ ಭಾರತ ಮುಸ್ಲಿಮ್‌ ಲೀಗನ್ನು ಢಾಕಾದಲ್ಲಿ 


(ಈಗಿನ ಬಾಂಗ್ಲಾದೇಶ) ಸ್ಥಾಪಿಸಿದರು. 


ಮುಲ್ತಿಂ ಅಂಗನ ಬೇಡಿಕೆಗಳು 
* ಚುವಾಲುತ ಪಂಸ್ನೆಗಕಲ್ಲ ಮುಲ್ಲಿಮಲಿದೆ ಕೇವಲ ಸಂಖ್ಯೆಯ ಆಧಾರದ ಮೇಲೆ 
ಪ್ರಾತಿನಿಧ್ಯವನ್ನು ಕೂಡದ ಆ ಪಮುದಾಯದ ರಾಜಕೀಯ ಪ್ರಾಮುಖ್ಯತೆಯ ಮೇಲೆ 
ನೀಡುವುದು. 
* ಪ್ರಆೀಯ ಪಂಸ್ಥೆರಆಂದ ಹಿಡಿದು ಕೇಂದ್ರೀಯ ಶಾಸನ ಸಭೆಯವರೆದೂ ಮುಲ್ಲಿಮಲಿದೆ 
ಪ್ರತ್ಯೇಕ ಮತೀಯ ಪ್ರಾತಿನಿಧ್ಯ ನೀಡುವುದು. 
* ಪರಕಾಲಿ ಸೆಂವೆದಳಲ್ಲಿ ಮುಲ್ಲಿಮಲಿದೆ ಪಲಿಯಾದ ಪ್ರಾತಿನಿಧ್ಯ ನೀಡುವುದು. 


7 ಸೂರತ್‌ ಒಡಕು (1907) 


ಬಂಗಾಲದ ವಿಭಜನೆಯ ವಿವಾದದ ಹಿನ್ನೆಲೆಯಲ್ಲಿ ತೀವ್ರಗಾಮಿಗಳು ದೇಶಾದ್ಯಂತ 
ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯನ್ನು ವ್ಯಾಪಕವಾಗಿ ಹಮ್ಮಿಕೊಂಡರು. ಆದರೆ 
ಮಂದಗಾಮಿಗಳು ಅದನ್ನು ಬಂಗಾಲಕ್ಕೆ ಮಾತ್ರವೇ ಸೀಮಿತಗೊಳಿಸಲು ಬಯಸಿದ್ದರು. ಅಲ್ಲದೆ 
ಅವರು ಸರ್ಕಾರದೊಂದಿಗೆ ನೇರ ಸಂಘ ರ್ಷಕ್ಕಿಳಿಯಲು ಸಿದ್ಧರಿರಲಿಲ್ಲ. ತೀವಗಾಮಿಗಳು 
ಮತ್ತು ಮಂದಗಾಮಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ತೇವ್ರಗೊಂಡು 'ಕಾಂಗ್ರೆಸಿನಲ್ಲಿ 
ರಾಜಕೀಯ ಒಡಕುಂಟಾಯಿತು. 1907ರಲ್ಲಿ ಸೂರತ್‌ನಲ್ಲಿ ನಡೆದ ಕಾಂಗ್ರೆಸ್‌ ಅಧಿವೇಶನದಲ್ಲಿ 
ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕಾಂಗ್ರೆಸ್‌ ಇಬಾಗವಾಯಿತು. ಅನಂತರ 
ಭಾರತದ ರಾಷ್ಟೀಯ ಚಳವಳಿಯು ಪಧಾನವಾಗಿ ತೀವ್ರಗಾಮಿಗಳ ನೇತೃ ತ್ರದಲ್ಲಿಯೇ 1919ರ 
ವರೆಗೂ ಮುನ್ನ ಡೆಯಿತು. 


1907ರಲ್ಲಿ ಕಾಂಗೆಸಿನಲ್ಲಾದ ಒಡಕಿನ ನಂತರ ಸರ್ಕಾರವು ತೀವ್ರಗಾಮಿಗಳ ವಿರುದ 
ದಮನಕಾರಿ ಕ್ರಮಗಳನ್ನು ಕೈಗೊಂಡಿತು. ಅವರಲ್ಲಿ ಅನೇಕರನ್ನು ಸೆರೆಮನೆಗೆ ಕಳುಹಿಸಲಾಯಿತು, 
ಕೆಲವರನ್ನು ಗಡಿಪಾರು ಮಾಡಲಾಯಿತು. ತಿಲಕರಿಗೆ ಕಠಿನೀರು ಶಿಕ್ಷೆಯನ್ನು ವಿಧಿಸಿ 
ಮಾಂಡೆಲೆ (ಬರ್ಮಾ) ಸೆರೆಮನೆಗೆ ಗಡಿಪಾರು. ಮಾಡಲಾಯಿತು. ಇದರಿಂದಾಗಿ ರಾಜಕೀಯ 
ಚಟುವಟಿಕೆಗಳು ತಾತ್ಕಾಲಿಕವಾಗಿ ನಿಧಾನಗೊಂಡವು. ಸೆರೆಮನೆಯ ವಾಸದಲ್ಲೇ ತಿಲಕರು 
“ಗೀತಾ ರಹಸ್ಯ'ವನ್ನು ಬರದವರು; 


ತೀವ್ರಗಾಮಿಗಳನ್ನು ರಾಜಕೀಯವಾಗಿ ನಿಷ್ಠಿಯಗೊಳಿಸುವ ಸಲುವಾಗಿ ಬ್ರಿಟಿಷರು 
ಮಂದಗಾಮಿಗಳು ಮತ್ತು ಮುಸ್ಲಿಮರಿಗೆ ಶಾಸಕಾಂಗದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಿ 
ಒಲೈ ಸಲೆತ್ಟಿ, ಸಿದರು. ಈ ನಿಟ್ಟನಲ್ಲಿ "'ಮಂಟೋಮಾರ್ಲೆ ಸುಧಾರಣೆಗಳನ್ನು 1909ರಲ್ಲಿ “ಜಾರಿಗೆ 
06 "ತ ಕಾಯಿದೆಯಲ್ಲಿ. ಮುಸ್ಲಿಮರಿಗೆ "ಪ್ರತ್ಯೇಕ ಮತಕ್ಷೇತ್ರ ವನ್ನು ಕಲ್ಪಿಸಿದರು. ಈ 
ಮಧ್ಯೆ ಮೊದಲ ಮಹಾಯುದವು ಹಠಾತ್‌ ಆರಂಭವಾಯಿತು. (1914). ಇದು ರಾಷ್ಟ್ರೀಯ 
ಚಳವಳಿಗೆ ಹೊಸ ಹುರುಪನ್ನು ನೀಡಿತು. 1916ರಲ್ಲಿ ಲೋಕಮಾನ್ಯ ತಿಲಕರು ಮತ್ತು" ಆನಿ 
ಬೆಸೆಂಟರು ಹೋಂ ರೂಲ್‌ (ಗೃ ಹಾಡಳಿತ) ಚಳವಳಿಯನ್ನು ಹಮ್ಮಿಕೊಂಡರು. 


ಹೊಂ೦ ರೂಲ್‌ 


ಇದು ಐರಿಷ್‌ ಹೊ€೦ ರೂಲ್‌ ಚಳವಆಂಖಂ೦ದ ಪ್ರೇರೆಪಿಡವಾರಿತ್ತು. ಇದರ ಮುಖ್ಯ 
ಉದ್ದೇಶವೆಂದರೆ ಭಾರತಕ್ತೆ ಸ್ವಯಂ ಆಡಆತ ತರುವುದು. ತಿಲಕ್‌ ಮತ್ತು ಆ್ಯನಿ ಬೆಸೆ೦ಂಟರು 
1916ರಲ್ಲಿ ಪ್ರತ್ಯೇಕವಾಗಿ ಹೋಂ ರೂಲ್‌ ಚಳವಳದರಳನ್ನು ಮಹಾರಾಷ್ಟ್ರ ಮತ್ತು ತಮಿಳುನಾಡು 
ಪ್ರಾಂತ್ಸದಕಲ್ಲ ಆರ೦ಜಪಿದರು. 


8 ರೌಲಟ್‌ ಕಾಯಿದೆ (1919) 


1917ರ ಡಿಸೆಂಬರ್‌ನಲ್ಲಿ ನ್ಯಾಯಮೂರ್ತಿ ರೌಲಟ್‌ನ ಮಾರ್ಗದರ್ಶನದಲ್ಲಿ ಒಂದು 
ಸಮಿತಿ ರಚನೆಯಾಯಿತು. ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಕೆಗಳನ್ನು 


ಹತ್ತಿಕ್ಕುವುದಾಗಿತ್ತು. ಅಂತಿಮವಾಗಿ ರೌಲಟ್‌ ಕಾಯಿದೆ 1919ರ ಫೆಬ್ರವರಿಯಲ್ಲಿ ಜಾರಿಯಾಯಿತು. 
ಈ ಕಾಯಿದೆಯ ಪ್ರಕಾರ ಅನುಮಾನ ಬ೦ದ ಯಾವುದೇ ವ್ಯಕ್ತಿಯನ್ನು ಯಾವ ಕಾರಣವೂ 
ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು ಮುನ್ಸೂಚನೆ ನೀಡದೆ ಯಾವುದೇ ಪ್ರದೇಶವನ್ನು 
ಶೋಧ ಮಾಡಬಹುದಾಗಿತ್ತು ಬಂಧಿತ ವ್ಯಕ್ತಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ 
ಇರಲಿಲ್ಲ. ಭಾರತೀಯರು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಕ್ರೋಧದ ಅಲೆಗಳು 
ದೇಶಾದ್ಯಂತ ಕಂಡುಬಂದವು. ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗಹ ಹೂಡಿದರು. 


9 ಜಲಿಯನ್‌ವಾಲಾಬಾಗ್‌ ಹತ್ಯಾಕಾಂಡ (1919) 


ರೌಲಟ್‌ ಕಾಯಿದೆಯ ವಿರುದ್ದ ಗಾಂಧೀಜಿ ಹಮ್ಮಿಕೊಂಡಿದ್ದ ಸತ್ಯಾಗಹದಿಂದಾಗಿ ಪಂಜಾಬಿನ 
ಬಹುತೇಕ ಭಾಗಗಳಲ್ಲಿ ಪ್ರತಿಭಟನೆಗಳು ಆರಂಭವಾದವು. 1919 ಏಪ್ರಿಲ್‌ 13ರಂದು ಅಮೃತಸರದ 
ಸುವರ್ಣ ಮಂದಿರದಿಂದ ಸ್ವಲ್ಪ ದೂರದಲ್ಲಿರುವ ಜಲಿಯನ್‌ವಾಲಾಬಾಗ್‌ ಎಂಬಲ್ಲಿಯ ಉದ್ಯಾನದಲ್ಲಿ 
ಸಭೆಯೊಂದನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ತಮ್ಮ ನಾಯಕರಾಗಿದ್ದ ಡಾ. ಕಿಚ್‌ಲೂ ಮತ್ತು 
ಡಾ. ಸತ್ಯಪಾಲರ ಬಂಧನದ ವಿರುದ್ಧ ಪ್ರತಿಭಟನೆ (ಮಾಡುವುದಾಗಿತ್ತು. 


ಅಮೃತಸರದ ರಕ್ಷಣಾ ಪಾಲಕನಾಗಿದ್ದ ಜನರಲ್‌ ಡೈಯರನು ಪ್ರತಿಭಟನೆ ಮಾಡುತ್ತಿದ್ದ 
ಜನರಿಗೆ ಬುದಿ ಕಲಿಸಬೇಕೆಂದು ಉದ್ಯಾನದ ಏಕೈಕ ನಿರ್ಗಮನ ದ್ವಾರವನ್ನು ಮುಚ್ಚೆ 
ನಿರಾಯುಧರಾಗಿದ್ದ ಜನತೆಯ ಮೇಲೆ ಗುಂಡು ಹಾ ಅಜ್ಞಾಪಿಸಿದನು. “ಭಯಭೇತಿಯಿಲಿದ 
ಜನಸ್ತೋಮ ಒಮ್ಮೆಲೆ ಹೌಹಾರಿತು. ಸರ್ಕಾರಿ ವರದಿಯ ಪ್ರಕಾರ ಕೊಲ್ಲಲ್ಪಟ್ಟವರು ಕೇವಲ 
379 ಮಂದಿ ಮಾತ್ರವಾಗಿತ್ತು. ಆದರೆ ವಾಸ್ತವವಾಗಿ ವರದಿಯ ಹೇಳಿತೆಗಿಲತಲೂ ಹೆಚ್ಚು 
ಜನರು ಸತ್ತಿದ್ದರು. ಇಂದಿಗೂ" ಸಹ ಉದ್ಯಾನದಲ್ಲಿ ಗುಂಡಿನ ಗುರುತುಗಳನ್ನು ಕಾಣಬಹುದು" 
ಈ ಕ್ರೂರ "ಕೃತ್ಯವನ್ನು ತೀವ್ರವಾಗಿ ಖಂಡಿಸಲಾಯಿತು. 


10 ಕ್ರಾಂತಿಕಾರಿ ರಾಷ್ಟ್ರೀಯತೆ 


ತೀವ್ರವಾದಿಗಳಲ್ಲಿ ಕೆಲವು ಮಂದಿ ಜ್ಯ ಕ್ರಾಂತಿಗೆ ಮುಂದಾದರು. ಇವರನ್ನು "ಕ್ರಾಂತಿಕಾರಿ 
ರಾಷ್ಟ್ರೀಯವಾದಿಗಳು' ಎನ್ನುವರು. ಬ್ರಿಟಿಷ್‌ ಅಧಿಕಾರಿಗಳು ಇವರನ್ನು 'ಭಯೋತ್ಪಾದಕರು' 
ಎಂದು ಕರೆದರು. ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತುತ್ತಾಗಿ ದೊರಕಿಸುವ 
ಧೈ(ಯ ಇವರದಾಗಿತ್ತು. ಗಾಡವಾದ ದೇಶಭಕ್ತಿ ಮೆತ್ತು ತ್ಯಾಗಮನೋಭಾವವು ಕ್ರಾಂತಿಕಾರಿ 
ರಾಷ್ಟ್ರೀಯವಾದದ ಮೂಲತತ್ತವಾಗಿತ್ತು 


ರಹಸ್ಯ ಸಂಘಟನೆಯನ್ನು ರೂಪಿಸಿಕೊಂಡ. ಕ್ರಾಂತಿಕಾರಿಗಳಲ್ಲಿ ವಾಸುದೇವ ಬಲವಂತ 
ಫಡ್ಕೆ ಮೊದಲಿನವರು. ದಾಮೋದರ ಮತ್ತು ಬಾಲಕೃಷ್ಣ ಚಾಪೇಕರ್‌ ಸಹೋದರರು ಅವರ 


ರಹಸ್ಯ ಸ ಸಂಘಟನೆಯ ಜೀವನಾಡಿಗಳಾಗಿದ್ದರೆ. ಇವರಿಬ್ಬರನ್ನೂ ಬಂಧಿಸಿ ಗಲ್ಲಿಗೇರಿಸಲಾಯಿತು. 


ನಮ್ಮ ದೇಶದ ಇತರ ಕಾಂತಿಕಾರಿಗಳೆಂದರೆ ವಿನಾಯಕ ದಾಮೋದರ ಸಾವರ್ಕರ್‌, 
ಖುದಿರಾಮ್‌ ಬೋಸ್‌, ಚಂದ್ರಶೇಖರ ಆಜಾದ್‌ ಮತ್ತು ಭಗತ್‌ ಸಿ೦ಗ್‌. ಖುದಿರಾಮ್‌ 
ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಏರಿದ ಭಾರತದ “ಮೊದಲ ಹುತಾತ್ಮ (1908). ಆಗ 
ಅಶನ ವಯಸ್ಸು ಕೇವಲ 19. ವರ್ಷ. ಇಷ್ಟು ಚಿಕ್ಕವನ ಬಲಿದಾನವನ್ನು ಕಂಡು ದೇಶದ 
ಜನತೆ ಕಂಬನಿ 'ಯಿಡಿಯಿತು. 


3.21 ಖುದಿರಾಮ್‌ ಬೋಸ್‌ 3.22 ವಿನಾಯಕ ದಾಮೋದರ ಸಾವರ್ಕರ್‌ 


3.23 ಚಂದ್ರಶೇಖರ ಆಜಾದ್‌ 3.24 ಭಗತ್‌ಸಿಂಗ್‌ 


ವಿನಾಯಕ ದಾಮೋದರ ಸಾವರ್ಕರ್‌ ಮತ್ತೋರ್ವ ಕ್ರಾಂತಿಕಾರಿ. 1899ರಲ್ಲಿ ಅವರು 
`ಮಿತ್ರಮೇಳ' ಎನ್ನುವ ಪ್ರಥಮ ಗುಪ್ತ ಸಂಘಟನೆಯನ್ನು ಕಟ್ಟಿದರು. ಅವರಿಗೆ ಬ್ರಿಟಿಷ್‌ ಸರ್ಕಾರ 
ಜೀವಾವಧಿ ಕಾರಾಗೃಹವಾಸವನ್ನು ವಧಿಸಿ ಅಂಡ್‌ ಜೈಲಿಗೆ ರವಾನಿಸಿತು. ಅವರು ಕ್ರೂರ 
ದೈಹಿಕ ಚಿತ್ರಹಿಂಸೆಯನ್ನು ಅನುಭವಿಸಿದ ಅಂಡಮಾನ್‌ ಜನಿ ಭಾರತ ಸರ್ಕಾರ ಅವರ 
ಸ್ಮಾರಕವನ್ನು ನಿರ್ಮಿಸಿದೆ. 


ಚ೦ದ್ರಶೇಖರ ಆಜಾದ್‌ "ಹಿಂದೂಸ್ಥಾನ್‌ ಸೋಷಿಯಲಿಸ್ಟ್‌ ರಿಪಬ್ಲಿಕನ್‌ ಅಸೋಸಿಯೇಷನ್‌'ಗೆ 
ಸೇರಿ ಕಾಕೋರಿ ಪಿತೂರಿ, ಶಾಸನ ಸಭೆಯ ಬಾಂಬ್‌ ಘಟನೆ ಹಾಗೂ ಲಾಹೋರಿನಲ್ಲಿ 
ಬ್ರಿಟಿಷ್‌ ಅಧಿಕಾರಿ ಸ್ಕಾಂಡರ್ಸ್‌ನ ಮೇಲೆ ಗುಂಡಿನ ದಾಳಿ ಮುಂತಾದ ಹಲವು ಪ್ರಕರಣಗಳಲ್ಲಿ 
ಭಾಗಿಯಾಗಿದ್ದನು. 


ಚಟುವಟಕೆ: 'ಕಾಕೊ€ಲಿ. ಪಿತೂಲಿ' ಎಂದರೇನು? ಶಿಕ್ಷಕರ ಮಾರ್ದದರ್ಶನದಲ್ಲಿ ವಿಷಯ 
ಪಂದ್ರಹಿಪಿಲಿ. 


ಬ್ರಿಟಿಷ್‌ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಆಜಾದ್‌ ಒಂದು ಸಣ್ಣ ಪಿಸ್ತೂಲಿನೊಂದಿಗೆ 
ಏಕಾಂಗಿ ಹೋರಾಟ ನಡೆಸಿದನು. ಕೇವಲ ಒಂದು ಗುಂಡು ಉಳಿದಿದ್ದಾಗ ತನ್ನ ಕಪೋಲಕ್ಕೆ 
ಗುರಿಯಿಟ್ಟು ಹಾರಿಸಿಕೊಂಡು, ತಾನು ಬ೦ಧನಕ್ಕೊಳಗಾಗುವುದಿಲ್ಲ ಎನ್ನುವ ತನ್ನ ಪ್ರತಿಜ್ಞೆಯನ್ನು 
ಉಳಿಸಿಕೊಂಡನು. ಭಗತ್‌ ಸಿಂಗ್‌, ರಾಜಗುರು, ಸುಖದೇವ್‌, ಭಗವತೀ ಚರಣ್‌ ಹಾಗೂ 
ಗಯಾಪ್ರಸಾದರಂತಹ ಅನೇಕ ಹುತಾತ್ಮರು ಬ್ರಿಟಿಷರ ದಾಸ್ಯದಿಂದ ಭಾರತ ಬಿಡುಗಡೆ 
ಹೊಂದಲು ತಮ್ಮನ್ನೇ ಅರ್ಪಿಸಿಕೊಂಡರು. 


ಭಗತ್‌ ಸಿಂಗ್‌ ಹಿಂದೂಸ್ಥಾನ್‌ ಸಮಾಜವಾದಿ ರಿಪಬ್ಲಿಕನ್‌ ಸಂಘಟನೆಯನ್ನು ಸೇರಿ 
ಅದರ ಪ್ರಧಾನ ಕಾರ್ಯದರ್ಶಿಯಾದನು. 1929ರಲ್ಲಿ ಭಗತ್‌ ಸಿ೦ಗ್‌, NEE ಮತ್ತು 


ಸುಖದೇವ್‌ ದಿಲ್ಲಿಯಲ್ಲಿ ಕೇಂದ್ರೀಯ ಶಾಸನಸಭೆಯ ಮೇಲೆ ಬಾಂಬೆಸೆದರು. ಲಾಹೋರ್‌ 
ಸೆಂಟ್ರಲ್‌ ಜೈಲಿನಲ್ಲಿ ಈ ಮೂವರನ್ನು ಗಲ್ಲಿಗೇರಿಸಲಾಯಿತು. ಭಗತ್‌ಸಿಂಗ್‌ "ಇಂಕ್ವಿಲಾಬ್‌ 
ಜಿಂದಾಬಾದ್‌” (ಕ್ರಾಂತಿ ಚಿರಾಯುವಾಗಲಿ) ಎಂಬ ಘೋಷಣೆಯನ್ನು ಮೊದಲ ಬಾರಿಗೆ 
ಹಾಕಿದ ಭಾರತೀಯನಾಗಿದ್ದಾನೆ. ಒಟ್ಟಿನಲ್ಲಿ ಕ್ರಾಂತಿಕಾರಿಗಳು ರಾಜಕೀಯ ಪ್ರಜ್ಞೆಯನ್ನು 
ಬಡಿದೆಬ್ಬಿಸಿದರು. ಅವರಿಂದ ಯುವಜನತೆ ಪ್ರೇರಣೆ ಪಡೆಯಿತು. 


ವಿದೇಶದಲ್ಲ ನೆಲೆಸಿದ್ದ ಭಾರತೀಯರು ಕೂಡ ಕ್ರಾಂತಿಕಾರಿ ಚಟುವಟಕೆಯನ್ನು ಆರ೦ಇಪಿದರು. 
ಪಶೋಹನ್‌ ಏಂದ್‌ ಭಾಕ್ಸು ಎಂಬವನು 1913ರಲ್ಲಿ ಅಮೆಲಿಕದ ಸ್ಯಾನ್‌ಫ್ರಾನ್ಸಿಸ್‌ಕೂಂದಲ್ಲ ಘದರ್‌ 
ಚಳವಳಯನ್ನು ಪ್ರಾರಂಜಲಿದನು. 

ಮಂದಗಾಮಿಗಳಿಂದ ಆರಂಭವಾದ ಕಾಂಗೆಸ್‌ ಪಕ ಕ್ರಮೇಣ ಜನಪ್ರಿಯ 


[0 


ಸಂಘಟನೆಯಾಗಿ ರೂಪುಗೊಂಡಿತು. ಕಾಂಗೆಸ್‌ ಸಂಘಟನೆಯು: ನಿಧಾನವಾಗಿ ಬೇರೆ 
ಬೇರೆ ರಾಜಕೀಯ ಬೆಳವಣಿಗೆಗಳಿಗೆ ಒಳಗಾಯಿತು. ತೀವ್ರಗಾಮಿಗಳು ಕಾಂಗೆಸಿಗೆ ಭಾವ 
ತೀವ್ರತೆಯನ್ನು ತಂದುಕೊಟ್ಟರು. ಬ್ರಿಟಿಷರು ಕಾಂಗ್ರೆಸನ್ನು ದ್ವೇಷಿಸುವ ಮೂಲಕ ಒಡೆಯುವ 
ಪ್ರಯತ್ನ ಚಾಸಿ ಮತೀಯ ರಾಜಕೀಯ ತಂತ್ರಗಾರಿಕೆಯನ್ನು ಅನುಸರಿಸಿ ರಾಷ್ಟ್ರೀಯ 
14 ಕಾವನ್ನು ತಗ್ಗಿಸುವ ಪ್ರಯತ್ನ ಮಾಡಿದರು. ಇದರಿಂದ "ರಾಷ್ಟ್ರೀಯ ಹೋರಾಟಕ್ಕೆ 
ತಾತ್ಕಾಲಿಕ ಹಿನ್ನ ಚ 8 ವಿನಃ ಈ ನಿಷ್ಕ್ರಿಯಗೊಳ್ಳಲಿಲ್ಲ. 1919ರ ನಂತರ ಕಾಂಗೆಸ್‌ 


0 ಚ ನಾಯಕತ್ವದಲ್ಲಿ ಹೊಸ ರೂಪ ತಳೆಯಿತು.4ೌ 
ಮುಖ್ಯ ಇಸವಿಗಳು 


ಭಾರತ ರಾಷ್ಟೀಯ ಕಾಂ೦ಗೆಸಿನ ಸ್ಥಾಪನೆ 1885 
ಬ್ರಿ ಇ ಥಿ 


ಮಂದಗಾಮಿಗಳ:ಕಾಲ 18851905 
ತೀವ್ರಗಾಮಿಗಳ. ಕಾಲ 19051919 
ಬಂಗಾಲದ ವಿಭಜನೆ 1905 
ಮುಸ್ಲಿಂ ಲೀಗಿನ ಸ್ಥಾಪನೆ 1906 
ಸೂರತ್‌ ಒಡಕು 1907 
ಜಲಿಯನ್‌ವಾಲಾಬಾಗ್‌ ಹತ್ಯಾಕಾಂಡ 1919 


ಅಭ್ಯಾಸಗಳು 


] ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 
1 ಭಾರತ ರಾಷ್ಟ್ರೀಯ ಕಾಂಗೆಸನ್ನು ಸ್ಥಾಪಿಸಿದವರು ಯಾರು? 


“ಸ್ವರಾಜ್ಯ ನನ್ನ ಆ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ಪಡೆಯುತ್ತೇನೆ”. 
ಇದನ್ನು *ಹೇಳದವರು- ಯಾರು? 


ಭಾರತ ಮುಸ್ಲಿಂ ಲೀಗ್‌ ಯಾವಾಗ ಸ್ಥಾಪನೆಯಾಯಿತು? 
ಯಾವುದಾದರೂ ಒಂದು ಗುಪ್ತ ಕ್ರಾಂತಿಕಾರಿ ಸಂಘವನ್ನು ಹೆಸರಿಸಿರಿ. 


71 ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 


1 ಭಾರತ ರಾಷ್ಟ್ರೀಯ ಕಾಂಗ್ರೆಸಿನ ಯಾವುದಾದರೂ ಎರಡು ಉದ್ದೇಶಗಳನ್ನು 
ಬರೆಯಿರಿ. 


2 “ಲಾಲ್‌, ಬಾಲ್‌, ಮತ್ತು ಪಾಲ್‌' ಎಂದು ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು 
ಯಾರು? 


3 ಹೋಂ ರೂಲ್‌ ಚಳವಳಿಗಳನ್ನು ಆರಂಭಿಸಿದವರು ಯಾರು? 


4 ಜಲಿಯನ್‌ವಾಲಾಬಾಗ್‌ ಹತ್ಕಾಕಾಂಡ ಯಾವಾಗ ಸಂಭವಿಸಿತು? ಈ ಘಟನೆಗೆ 
ಕಾರಣವಾದ ಬ್ರಿಟಿಷ್‌ ಪೊಲೀಸ್‌; ಅಧಿಕಾರಿ ಯಾರು? 


711 ಟಿಪ್ಪಣಿ ಬರೆಯಿರಿ. 
1 ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳು. 


2 ರೌಲಟ್‌ ಕಾಯಿದೆ. 


ತ್‌ ಡ್ಯ ಚಟುವಟಕೆಗಳು 


ದಾದಾಭಾಂಖ ನೌರೋಜ ಮತ್ತು ಬಾಲದಂದಾಧರ ತಿಲಕ್‌ ಅವರ ಜೀವನ 
ಚಲಿತ್ರೆಯನ್ನು ಓದಿರಿ. 


ಪ್ರಾಂತಿಕಾಲಿದಆ ಭಾವಚಿತ್ರಗಳನ್ನು ಮಾಹಿತಿಯೊಂವಿದೆ್‌ ಸ೦ದ್ರಹಿಪಿ ಆಲ್ಬಂ 
ತಯಾರಿಖಿಅಿ. 


ಈ ಕೆಳಂನ ಕ್ರಾಂತಿಕಾರರ ಜೀವವ ೧ | ಓದಿ, ಲೇಖನವೊಂದನ್ನು 
ಬರೆದು ಶಾಲೆಯ ಬುಲೆಟಿನ್‌ ಬೋರ್ಡಿನಲ್ಲಿ ಪ್ರಕಟಪಿಠಿ. 


ವಾಪುದೇವ ಬಲವಂತ ಫಡ್ವೆ. ಖುದಿರಾಮ್‌ ಬೊಂಸ್‌, ಚಂದ್ರಶೇಖರ ಆಜಾದ್‌, 
ಭದತ್‌ ಪಂದ್‌, ಮೆಂಡ೦ ಕಾಮಾ. 


ಸ ಗಾಂಧಿ ಯುಗ (1919-1947) 


ಪಾಠದ ಪರಿಚಯ 


ಮಹಾತ್ಮ ಗಾಂಧೀಜಿಯವರನ್ನು ನಾವು ಪ್ರೀತಿಯಿಂದ “ಬಾಪು' ಎಂದು ಸ್ಮರಿಸಿಕೊಳ್ಳುತ್ತೇವೆ. 
ಭಾರತದ ರಾಷ್ಟೀಯ ಹೋರಾಟದಲ್ಲಿ ಅವರು ಮಹಾನ್‌ ನಾಯಕರಾಗಿದ್ದರು. ಅಲ್ಲದೆ ಶೋಷಣೆ, 
ಅಸ್ಪಶ್ಯತೆಯ *ವಾರಣೆ ಮತ್ತು ಹಿಂದೂಮುಸ್ತಿಂ ಸಾಮರಸ್ಯಕ್ಕಾಗಿ ತಮ್ಮನ್ನು ಪೂರ್ಣವಾಗಿ 
ಮುಡಿಪಾಗಿಟ್ಟಿದ್ದರು. ಅವರ ರಾಜಕೀಯ, ಆರ್ಥಿಕ ಚಿಂತನೆಗಳು ಜಗತ್ತಿನಾದ್ಯಂತ ಮನ್ನಣೆ 
ಪಡೆದಿವೆ. ಅವರ ನೇತೃತ್ವದ ರಾಜಕೀಯ ಹೋರಾಟದ ಈ ಕಾಲಾವಧಿಯನ್ನು "ಗಾಂಧೀ 
ಯುಗ' (19191947) ಎ೦ದು ಕರೆಯಲಾಗಿದೆ. ಈ ಪಾಠದಲ್ಲಿ 19191947ರ ಕಾಲಾವಧಿಯ 
ಸ್ಥಾತಂತ್ರ್ಯ ಚಳವಳಿಯನ್ನು ಪರಿಚಯಿಸಲಾಗಿದೆ. 


ಸಾಮರ್ಥ್ಯಗಳು 
ಗಾಂಧೀಜಿಯವರ ಆರಂಭಿಕ ಜೀವನ ಮತ್ತು ದಕ್ಷಿಣ (ಆಫ್ರಿಕದಲ್ಲಿ ಅವರು ನಡೆಸಿದ 
ಪ್ರಯೋಗಗಳನ್ನು ಸ್ಮರಿಸಿಕೊಳ್ಳುವರು. 
ಬ್ರಿಟಿಷರ ವಿರುದ್ದ 21೪1131 ಪ್ರಯೋಗಿಸಿದ ಅಹಿಂಸಾ ಮತ್ತು ಸತ್ಕಾಗಹ 
ನೀತಿಯನ್ನು ಮೆಚ್ಚುತ್ತ ಅವರ ಬಗ್ಗೆ ಹೆಮ್ಮೆಪಡುವರು. 
ಜೀ "ನಾಯಕತ್ವದ 1.4. "ಧ್ರೇಯ, ಸ ಕೈ ಸರಳತೆ, ಮಾನವೀಯತೆ 
ಮತ್ತು ವಿನಯವನ್ನು ಪಶಂಸಿಸುವರು. 
ಭಾರತ ಇಬ್ಭಾಗವಾಗಲು ಕಾರಣವಾದ ಘಟನಾವಳಿಗಳನ್ನು ಅರಿಯುವರು. 
ಸುಭಾಷ್‌ಚಂದ್ರ ಬೋಸ್‌ ಮತ್ತು ಡಾ. ಅಂಬೇಡ್ಕರ್‌ ಅವರ ಕೊಡುಗೆಗಳನ್ನು 
ಮೆಚ್ಚುವರು. 


1 ಮಹಾತ್ಮ ಗಾಂಧಿ 


[8೬] ಆಧುನಿಕ ವಿಶ್ವಕ್ಕೆ ಮೋಹನದಾಸ್‌ fe SS ಬಗ್ಗೆ ಗೊತ್ತಿರುವಷ್ಟು 
ಯಾವ ಭಾರತೀಯರೆ ಬಗ್ಗೆಯೂ ಗೊತ್ತಿರಲಿಕ್ಕಿಲ್ಲ. ಅಹಿಂಸೆ ಮತ್ತು ಸತ್ನಾಗಹ ನೇತಿಯ್‌ 
ಗಾಂಧೀಜಿಯವರ ಹೋರಾಟದ ಅಸ್ತಗಳಾಗಿದ್ದವು. ಅವರು ಸ್ವಾತಂತ್ರ್ಯ ಚಳವಳಿಗೆ 
ಜನಾಂದೋಲನದ ಸ್ವರೂಪವನ್ನು ತಂದೌಕೊಟ್ಟರು” ಸರಳತೆ, ಸಜ್ಜನಿಕೆ ಸತ್ಯಸೆ ರಿಧತೆ ಅವರ 
ಯಶಸ್ಸಿನ ಸೂತ್ರಗಳಾಗಿದ್ದವು. ಮಹಿಳೆಯರೂ” ಸೇರಿದಂತೆ ಎಲ್ಲ” ಸಾಮಾಜಿಕ ವರ್ಗಗಳು 
ಸ್ವಾತಂತ್ರ್ಯ ಚಳವಳಿಯಲ್ಲಿ” ಭಾಗವಹಿಸಲು ಈ ಅಸ್ತ್ರಗಳೇ ಪ್ರಮುಖ ಕಾರಣವಾಗಿದ್ದವು. 


ಆರಂಭಿಕ ಜೀವನ: ಗಾಂಧೀಜಿಯವರು 1869ರ ಅಕ್ಟೋಬರ್‌ 2ರಂದು ಪೋರಬಂದರ್‌ 
ಎಂಬಲ್ಲಿ ಕರಮಚಂದ ಗಾಂಧಿ ಮತ್ತು ಪುತಲೀಬಾಯಿಯವರ ಮಗನಾಗಿ ಜನಿಸಿದರು. 
ಅವರ ತಂದೆ ಪೋರಬಂದರ್‌ ಮೆತ್ತು ರಾಜಕೋಟ್‌ ಸಂಸ್ಥಾನಗಳಲ್ಲಿ ದಿವಾನ್‌ 
(ಮುಖ್ಯಮಂತ್ರಿ) ಆಗಿದ್ದರು. ತಾಯಿ ಆಳವಾದ ಧಾರ್ಮಿಕ ನಂಖಿಕೆಯವರಾಗಿದ್ದರು. 
ಗಾಂಧೀಜಿಯವರ ನೈತಿಕ” ಮೌಲ್ಯ ಗಳು ಮತ್ತು ಬದ್ಧತೆ ಅವರ ತಾಯಿಯಿಂದ ಬಳುವಳಿಯಾಗಿ 
ಬಂದಿದ್ದವು. 


4.1 ಕರಮಚಂದ ಗಾಂಧಿ 4.2 ಪುತಲೀಬಾಯಿ 


ರಾಂಧೀಜಯವರ ಜೀವನದ ಮೇಲೆ ಪ್ರಭಾವ ಇಂದಿದ . ಪ್ರಮುಖ ಕೃತಿಗಳೆಂದರೆ: 
ಭದವದ್ಲೀತೆ. ಜಾನ್‌ ರಸ್ವಿನನ 'ಕೊನೆಯ ತನಕ' (Unto this Last). ಟಾಲ್‌ಸ್ಟಾಯ್‌ ಅವರ 
'ನಿನ್ನಂತರಂದವೇ ದೇವರ ರಾಜ್ಯ' (The Kingdom of God is Within You) ಮತ್ತು 
ಸತ್ಯ ಹರಿಶ್ಚಂದ್ರ ನಾಟಕ. 


ದಕ್ಷಿಣ ಆಫ್ರಿಕದಲ್ಲಿ ಗಾಂಧೀಜಿ 


ಗಾಂಧೀಜಿಯವರ ಆರಂಭಿಕ ಶಿಕ್ಷಣ ಪೋರಬಂದರಿನಲ್ಲಾಯಿತು. ಉನ್ನತ ಶಿಕ್ಷಣಕ್ಕಾಗಿ 
ಅವರು ಇಂಗ್ಲೆಂಡಿಗೆ ತೆರಳಿದರು... ಅವರು ಬ್ರಿಟನಿನಲ್ಲಿ ಕಾನೂನು ಪದವಿ ಪಡೆದರು. 
1891ರಲ್ಲಿ ಭಾರತಕ್ಕೆ ಹಿಂದಿರುಗಿ :ರಾಜ್‌ಕೋಟ್‌ ಮತ್ತು ಮುಂಬೈ ಯಲ್ಲಿ ವಕೀಲಿ ವೃತ್ತಿಯಲ್ಲಿ 
ತೊಡಗಿದರು. ಆರಂಭದಲ್ಲಿ ವಕೀಲ ವೃತ್ತಿಯಲ್ಲಿ ಅವರು ಯಶಸ್ವಿಯಾಗಲಿಲ್ಲ ಸಾಲದ 
ನಂತರ ದಾದಾ ಅಬ್ದುಲ್ಲಾ ಕಂಪನಿಯ "ತಹ್ನಾನದ ಮೇರೆಗೆ ಕಾನೂನು ಸಲಹೆಗಾರರಾಗಿ 
ದಕ್ಷಿಣ ಆಫಿಕಕ್ಕೆ ತೆರಳಿದರು. ಅಲ್ಲಿ ಸತ್ಯಾಗ್ರಹ "ಮತ್ತು ಅಹಿಂಸೆಗಳೆಂಬ ಅಸ್ತ್ರಗಳ ಮೂಲಕ 
ಭಾರತೀಯರಿಗಾಗುತ್ತಿದ್ದ ಅನ್ಯಾಯದ ವಿರುದ ಹೋರಾಡಿದರು. ದಕ್ಷಿಣ ಆಫೌದಲ್ಲಿ ನಡೆಸಿದ 
ಈ ಪ್ರಯೋಗಗಳು ಮತ್ತು "ಅವುಗಳಿಂದ ದೊರಕಿದ ಯಶಸಿನಿ೦ದ ಗಾಂಧೀಜಿಯವರ 
ವ್ಯಕ್ತಿತ್ವ ವಿಶೇಷ ಮೆರಗು ಬಂದಿತು. ಇಂದು ಗಾಂಧೀಜಿಯವರೆ ಹೋರಾಟದ ವಿಧಾನವು 
"ಗಾ೦ಧೀಗಿರಿ' ಎಂಬ ಹೆಸರಿನಿಂದ ಜನಪ್ರಿಯವಾಗುತ್ತಿದೆ. 


ಗಾಂಧೀಜಿಯವರು ದಕ್ಷಿಣ ಆಫ್ರಿಕದಲ್ಲಿದ್ದಾಗ, ಭಾರತೀಯರು ಅಲ್ಲಿ ಕೆಳದರ್ಜೆಯವರಾಗಿ 
ಬಾಳುವುದನ್ನು ಕ೦ಡು ಆಘಾತಕ್ಕೊಳಗಾದರು. 'ಬಿಳಿ' ಸರ್ಕಾರದ ಜನಾ೦ಗೀಯ ನೀತಿಯನ್ನು 
ಅವರು ವಿರೋಧಿಸಿದರು. ಅವರು ಸತ್ಯಾಗ್ರಹ ಮತ್ತು ಅಹಿಂಸಾ ಮಾರ್ಗಗಳ ಮೂಲಕ 
ಸರ್ಕಾರದ ಜನಾಂಗೀಯ ಪೂರ್ವಾಗ್ರಹವನ್ನು ಬದಲಾಯಿಸುವಲ್ಲಿ ಸಾಕಷ್ಟು ಯಶಸ್ಸನ್ನು 
ಕಂಡರು. 


43 ಗಾಂಧೀಜಿ ಇಂಗ್ಲೆಂಡಿನಲ್ಲಿ 4.4 ಗಾಂಧೀಜಿ ದಕ್ಷಿಣ, ಆಫ್ರಿಕದಲ್ಲಿ 
ಕಾನೂನು ವಿದ್ಯಾರ್ಥಿಯಾಗಿದ್ದಾಗ. ಕಾನೂನು ಸಲಹೆಗಾರರಾಗಿದ್ದಾಗ. 


ಸಪತ್ಯಾದ್ರಹ ಪಿದ್ದಾಂತವು ಸಂಸ್ಕೃತದ ಎರಡು ಪದಗಆಂದ ಕೂಡಿದೆ: “ಪತ್ಯ' ಎಂದರೆ ವಾಸ್ತವಿಕ 
ಸ೦ದತಿ, "ಆದ್ರಹ' ಎ೦ದರೆ ಒತ್ತಾಯ. ಇದರರ್ಥ; "ಸತ್ಯದಪರ ದೃಢವಾಣ ನಿಲ್ಲು”. 


ಚಟುವಟಕೆ: ರಾಂಧೀಜಯವರು ದಕ್ಷಿಣ ಆಫ್ರಿಕದಲ್ಲ ನಡೆಸಿದ ಸ ಸತ್ಯಾಗ್ರಹ ಮತ್ತು ಅಹಿಂಪಾತ್ಮಕ 


ಹೋರಾಟಗಳನ್ನು ಹುಲಿಡು ಹಚ್ಚಿನ "ಮಾಹಿತಿಯನ್ನು ಪಂದ್ರಹಿಲಿಲಿ. 


1915ರಲ್ಲಿ ಭಾರತಕ್ಕೆ ಹಿಂತಿರುಗಿದ-ನಂತರ ಗಾಂಧೀಜಿಯವರು ಅಹಮದಾಬಾದಿನಲ್ಲಿ 
ಸಾಬರಮತಿ ಆಶ್ರಮವನ್ನು (1916) ಸ್ಥಾಪಿಸಿದರು. ತಮ್ಮ ರಾಜಕೀಯ ಗುರು ಗೋಪಾಲಕೃಷ್ಣ 
ಗೋಖಲೆಯವರ ಮಾರ್ಗದರ್ಶನದ ಮೇರೆಗೆ ಭಾರತಾದ್ಯಂತ ಪ್ರವಾಸ ಮಾಡಿ ಜನತೆಯ 
ಶೋಚನೀಯ ಸ್ಥಿತಿಯನ್ನು ಕಂಡರು. ಇದು ಅವರ ಮೊದಲ ಸಾಮಾಜಿಕ ಅನುಭವವಾಗಿತ್ತು. 
ಹೀಗೆ ಗಾಂನೀಜಿಯವರು ಭಾರತೀಯ ಸಮಾಜದ ವಾಸ್ತವ ಸ್ವರೂಪವನ್ನು 
ಅರಿಯತೊಡಗಿದರು. 


ಆರಂಭದ ರಾಜಕೀಯ ಜೀವನ 


ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ 1919ರ ಸಂವತ್ಸರವು ಒಂದು ಮಹತ್ವದ 
ಮೈಲಿಗಲ್ಲಾಗಿದೆ. ಇದು ಗಾಂಧೀಜಿಯವರು ಭಾರತದ ರಾಜಕೀಯ ರಂಗವನ್ನು ಪ್ರವೇಶಿಸಿದ 
ವರ್ಷ. ಬ್ರಿಟಿಷರನ್ನು ದೈಹಿಕ ಬಲದ ಮೂಲಕ ಹೊರದೂಡಲು ಸಾಧ್ಯವಿಲ್ಲವೆಂಬ ಸತ್ಯವನ್ನು 
ಅವರು ಮನಗಂಡಿದ್ದರು. ತಾತ್ವಿಕವಾಗಿ ದೈಹಿಕ ಬಲದ ಪ್ರಯೋಗಕ್ಕ ವಿರುದ್ಧವಾಗಿದ್ದರು. 
1919ರಲ್ಲಿ ಗಾಂಧೀಯವರು ರೌಲಟ್‌ ಕಾಯಿದೆಯ ಜಾರಿ ಮತ್ತು ಜಲಿಯನ್‌ವಾಲಾಬಾಗ್‌ 
ಘೋರ ಹಿ೦ಸಾಕೃತ್ಯದ ಎರುದ್ಧ ಚಳವಳಿ ಹೂಡಿದರು. ಅಲ್ಲದೆ" ಖಿಲಾಫತ್‌ ಚಳವಳಿಯ 
ನಾಯಕತ್ವ ವಹಿ ಸಿದರು. ಈ ಮೊಲಕ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಕ 
ಏರ್ಪಡಿಸುವುದು ಅವರ ಉದ್ದೇಶವಾಗಿತ್ತು. 


ಅಲಾಫತ್‌ ಚಳವಳ ಎಂದರೇನು? 

ಟರ್ಶಿ ಸಾಮ್ರಾಜ್ಯವು ಖಲಅಂಫನ ಕೈಕಕಗಿತ್ತು. ಖಅಂಫನು ಸಕಲ ಮುಫ್ತಿಮರ ಧರ್ಮದುರು 
ಎ೦ದು ಅನೇಕ ಮುಫ್ತಿಮರು ನ೦ಜದ್ದರು. ಒಂದನೆಯ ವಿಶ್ವಪಮರದಲ್ಲಿ ಟರ್ಶಿ ಜ್ರಟನಿನ 
ವಿರುದ್ಧವಾಗಿ ನಿಂತಿದ್ದು, ಯುದ್ಧದಲ್ಲಿ ಪರಾಭವದೊಂಡಿಡು. ಟರ್ಜಿಯ ಭಾರವಾಗಿದ್ದ ಅರೆಂಜಯಾ, 
ಜೋರ್ಡಾನ್‌, ಇರಾಕ್‌ ಬತ್ಯಾದಿದಳು ಸ್ವತಂತ್ರ ರಾಜ್ಯದಳಾದವು. 191೨ರಲ್ಲಿ ಕಮಾಲ್‌ ಪಾಷಾ 
ಎ೦ಬ ನಾಯಕನು ಟಿರ್ಶಿಯ ಖಲಅಂಫನ ಅರಸೊತ್ತಿಗೆಯನ್ನು ಮೂಲೆದೊತ್ತಿ ಅಧಿಕಾರಕ್ಷೇಲಿದನು. 
ಇದಕ್ಷ ಪ್ರತಿಕ್ರಿಪಿದ ಭಾರತೀಯ ಮುಳಲ್ಲಿಮರು ಖಅಂಫನ ಪರವಾಗಿಯೂ ಜಟನಿನ 
ವಿರುದ್ಧವಾಗಿಯೂ ಆಂದೋಲವ ನಡೆದರು. ಇದನ್ನು ಅಲಾಫರತ್‌ ಚಳವಳ ಎನ್ನುವರು. 
ರಾಂಧೀಜಯವರು ಚಳವಆಯ ಮುಂದಾಳುತನವನ್ನು ವಹಿಸಿದರು. ಮೊಹಮ್ಮದ್‌ ಆಅ 
ಮತ್ತು ಶೌಕತ್‌ ಆಅ (ಆಅ ಪಹೊಂದರರು) ಈ ಚಳವಳಯ ಪ್ರಮುಖ ನಾಯಕರಾಗಿದ್ದರು. 


2 ಅಸಹಕಾರ ಚಳವಳಿ (1920-22) 


ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳವಳಿಯು 1920ರಲ್ಲಿ ಆರಂಭವಾಯಿತು. 
ಅವರು ಸರ್ಕಾರದೊಂದಿಗೆ ಅಸಹಕಾರ ತೋರಬೇಕೆಂದು. ಜನತೆಗೆ ಕರೆಕೊಟ್ಟರಲ್ಲದೆ 
`ಸ್ವರಾಜ್ಯ'ಕ್ಕಾಗಿ ಒತ್ತಾಯಿಸಬೇಕೆಂದರು. ಈ ಕಾರ್ಯಕ್ರಮದ ಅಂಗವಾಗಿ ನ್ಯಾಯಾಲಯಗಳು, 
ಶೈಕ್ಷಣಿಕ ಸಂಸ್ಥೆಗಳು, ಶಾಸಕಾಂಗ ಸಭೆಗಳಿಗೆ ಚುನಾವಣೆ ಮತ್ತು ಬ್ರಿಟಿಷ್‌ ಸರಕುಗಳನ್ನು 


ಬಹಿಷ್ಠರಿಸಲಾಯಿತು. ಇದರೊಂದಿಗೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಠರಿಸುವುದಲ್ಲದೆ, 
ಸರ್ಕಾರ ನೀಡಿದ್ದ ಬಿರುದುಗಳನ್ನು ಹಿಂತಿರುಗಿಸಲಾಯಿತು. ಸ್ವಾತಂತ್ರ್ಯ ಚಳವಳಿಯನ್ನು ದೊಡ್ಡ 
ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ "ರಚನಾತ್ಮಕ ಕಾರ್ಯಕ್ರಮಗಳನ್ನು” 
ಗಾಂಧೀಜಿ ರೂಪಿಸಿದರು. ಈ, ಕಾರ್ಯಕ್ರಮವು ವಿಶೇಷವಾಗಿ ನೂಲುವುದು ಮತ್ತು 
ನೇಯುವುದು, ಅಸ್ಪಶ್ಯತಾ ನಿವಾರಣೆ ಮತ್ತು ಹಿ೦ದೂಮುಸ್ಲಿಮರ ನಡುವೆ ಸಾಮರಸ್ಯ 
ಮೂಡಿಸುವುದಕ್ಕೆ ಒತ್ತು ನೀಡಿತು. 


ಂ 


ಮು 


ವಲ್ಲಭಭಾಯ್‌ ಪಟೇಲ್‌, ಸುಭಾಷ್‌ಚ೦ದ್ರ ಬೋಸ್‌ ಇವರುಗಳು ಚಳವಳಿಗೆ ಸೇರಿದರು. ಅವರ 
ಅಹಿಂಸಾತ್ಮಕ ಮತ್ತು ಸತ್ಯಾಗಹದಂತಹ ವಿಧಾನಗಳಿಂದ ಸಮಾಜದ ಎಲ್ಲಾ ಸ್ತರದ ವರ್ಗದವರು 
ಆಕರ್ಷಿತರಾಗಿ ಚಳವಳಿಯಲ್ಲಿ ಭಾಗಿಯಾದರು. ಈ ಚಳವಳಿಯಲ್ಲಿ ವಿದ್ಯಾರ್ಥಿಗಳು, ರೈತರು 
ಮತ್ತು ಮಹಿಳೆಯರಿದ್ದರು. ಇದು ಭಾರತೀಯರಿಗೆ ಹೊಸ ಅನುಭವವಾಗಿತ್ತು ರವೀಂದ್ರನಾಥ್‌ 
ಟಾಗೋರ್‌ ತಮ್ಮ 'ನೈಟ್‌ಹುಡ್‌' ಹಾಗೂ ಗಾಂಧೀಯವರು ತಮ್ಮ "ಕೈಸರ್‌ಐಹಿಂದ್‌' 
ಪದವಿಗಳನ್ನು ಬ್ರಿಟಿಷ್‌ ಸರ್ಕಾರಕ್ಕೆ ಹಿಂತಿರುಗಿಸಿದರು. ಇದೇ ವೇಳ ಸರ್ಕಾರವು ಚಳವಳಿಯನ್ನು 
ಹತ್ತಿಕ್ಕಲು ದಮನಕಾರಿ ಕ್ರಮಗಳನ್ನು ಅನುಸರಿಸಿತು. ಇದಕ್ಕೆ ಉತ್ತರವೆಂಬಂತೆ ಉತ್ತರ 
ಪ್ರದೇಶದ ಚೌರಿಚೌರಾದಲ್ಲಿ ಉದ್ರಿಕ್ತ ಜನಸ್ತೋಮ ಹಿಂಸಾಕೃತ್ಯದಲ್ಲಿ ತೊಡಗಿ ಅಲ್ಲಿನ 


ಈ ಕಾಲಘಟ್ಟದಲ್ಲಿ ಪ್ರಮುಖ ನಾಯಕರಾದ ಸಿ.ಆರ್‌. ದಾಸ್‌, ಮೋತಿಲಾಲ್‌ ನೆಹರು, 


ಠಾಣೆಯ 22 ಮಂದಿ ಪೊಲೀಸರನ್ನು ಜೀವಂತ ಸುಟ್ಟಿತು (1922). ಗಾಂಧೀಜಿಯವರು ಈ 
ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದರು. ತಮ್ಮ ಅಹಿಂಸಾ ಸಿದ್ಧಾಂತಕ್ಕೆ ವಿರುದ್ಧವಾಗಿ 


ಜನತೆ ವರ್ತಿಸುತ್ತಿರುವುದನ್ನು ಕಂಡು ವಿಷಾದಿಸುತ್ತಾ ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು. 


ಸುವಲ್ಲಿ ಅಸಹಕಾರ ಚಳವಳಿಯು ವಿಫಲವಾದರೂ 
ಅದೊಂದು ವಿಶಿಷ್ಟವಾದ ಪ್ರಪ್ರಥಮ ಜನಾಂದೋಲನವಾಗಿತ್ತು. ಇದರ ಪರಿಣಾಮವಾಗಿ 
ರಾಷ್ಟ್ರೀಯ ಭಾವನೆಗಳು ಭಾರತದ ಮೂಲೆಮೂಲೆಗೂ ತಲುಪುವಂತಾಯಿತು. 
ಗಾಂಧೀಜಿಯವರು 1924ರಿಂದ 1929ರವರೆಗೆ ರಚನಾತ್ಮಾಕ ಕಾರ್ಯಕ್ರಮಗಳಾದ 
ಖಾದಿಯನ್ನು ಜನಪ್ರಿಯಗೊಳಿಸುವುದು ಮತ್ತು ಹರಿಜನ ಉದ್ಧಾರ ಕಾರ್ಯಗಳಲ್ಲಿ ತಮ್ಮನ್ನು 
ಸಮರ್ಪಿಸಿಕೊಂಡರು. ಸ್ವರಾಜ್ಯವಾದಿಗಳಾದ ಸಿ.ಆರ್‌. ದಾಸ್‌ ಮತ್ತು ಮೋತಿಲಾಲ್‌ ನೆಹರು 
ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹೋರಾಟದ ಚಟುವಟಿಕೆಗಳು ಮುಂದುವರಿದವು. 


ಗದಾಂಧೀಯವರ ಪ್ರಮುಖ ಕೃತಿಗಳು 
* ಪತ್ಯದೊಂವಿದೆ ನನ್ನ ಪ್ರಯೋದದಳು 
* ಹಿಂದ್‌ ಸ್ವರಾಜ್‌ 
* ದಕ್ಲಿಣ ಆಫ್ರಿಕದಲ್ಲ ಸತ್ಯಾರ್ರಹ 
* ೮ಐಂಡಾ ಥಿ ಮದರ್‌ 
* "ಹಲಿಜನ' ಮತ್ತು "ಯಂದ್‌ ಇಂಥಿಯಾ' ಇವು ಅವರು ಸಂಪಾದಕರಾಗಿದ್ದ ವೃತ್ತಪತ್ರಿಕೆಗಳು. 


po) 


ನೆಹರು ವರದಿ (1927) 


ಬ್ರಿಟಿಷರು ಭಾರತೀಯ. ರಾಜಕೀಯ ನಾಯಕರಿಗೆ ಎಲ್ಲಾ 
ಸಮುದಾಯದವರು. ಒಪ್ಪುವಂತಹ ಸಂವಿಧಾನವನ್ನು 
ರಚಿಸಿಕೊಳ್ಳುವಂತೆ ಸವಾಲೆಸೆದರು. ಭಾರತೀಯ ಸರ್ವಪಕ್ಷಗಳ 
ಸಮ್ಮೇಳನದಲ್ಲಿ ಮೋತಿಲಾಲ್‌ ನೆಹರು ಅವರ ಅಧ್ಯಕ್ಷತೆಯಲ್ಲಿ 
ಒ೦ದು ಸಮಿತಿಯನ್ನು ರಚಿಸಲಾಯಿತು. ಸಮಿತಿಯು ಬ್ರಿಟಿಷರಿಗೆ 
ಬೆರಗು ಹುಟ್ಟಿಸುವಂತೆ ಸಂವಿಧಾನವೊಂದನ್ನು ರಚಿಸಿತು. ಅದು 
ಬ್ರಿಟಿಷ್‌ ಪ್ರಭುತ್ವದಡಿಯಲ್ಲಿ ಸ್ವಯಂ ಆಡಳಿತದ ಸ್ಥಾನಮಾನವನ್ನು 
ಒಪ್ಪಿದ್ದಲ್ಲದೆ ಅಂತಿಮವಾಗಿ ಸಂಪೂರ್ಣ ಸ್ವಾತಂತ್ರ್ಯವನ್ನು 


ಪಡೆಯುವ ಗುರಿಯನ್ನೂ ವ್ಯಕ್ತಪಡಿಸಿತು. 4.5 ಮೋತಿಲಾಲ್‌ ನೆಹರು 


ಸೈಮನ್‌ ನಿಯೋಗ (1928) 


ಅಸಹಕಾರ ಚಳವಳಿಯ ಸ್ಥಗಿತದಿ೦ದಾಗಿ ರಾಜಕೀಯ ಹೋರಾಟವು ತಾತ್ಕಾಲಿಕವಾಗಿ 
ತನ್ನ ಕಾಂತಿಯನ್ನು ಕಳೆದುಕೊಂಡಿತು. ಬ್ರಿಟಿಷ್‌ ಸರ್ಕಾರ 1919ರ ಸುಧಾರಣೆಗಳು ಭಾರತದ 
ಪ್ರಾಂತಗಳಲ್ಲಿ ಹೇಗೆ ಕಾರ್ಯಗತಗೊಂಡಿವೆ ಎಂದು ಅಧ್ಯಯನ ಮಾಡಿ ವರದಿ ಸಲ್ಲಿಸಲೆಂದು 
ಸೈಮನ್‌ ನಿಯೋಗವನ್ನು ಭಾರತಕ್ಕೆ ಕಳುಹಿಸಿತು (1928). ನಿಯೋಗವು ಇಂಗ್ಲಿಷ್‌ ಸದಸ್ಯರನ್ನು 
ಮಾತ್ರವೇ ಒಳಗೊಂಡಿದ್ದು ಭಾರತೀಯರಿಗೆ ಅದರಲ್ಲಿ ಪ್ರಾತಿನಿಧ್ಯವಿರಲಿಲ್ಲ. 


ಹ್‌ | 
NE 


4.6 ಸೈಮನ್‌ ನಿಯೋಗದ ಬಹಿಷ್ಕಾರದ ದೃಶ್ಯ 


ಭಾರತೀಯರು "ಸೈಮನ್ನರೆ ಹಿಂತಿರುಗಿ" ಎಂಬ ಘೊಷಣೆಯನ್ನು ಮೊಳಗಿಸುವುದರೊಂದಿಗೆ 
ನಿಯೋಗವನ್ನು ಬಹಿಷ್ಕರಿಸಿದರು. ಲಾಹೋರಿನಲ್ಲಿ ನಡೆದ ಬಹಿರಂಗ ಪ್ರತಿಭಟನೆಯು 
ತೀವ್ರ ಸ್ವರೂಪವನ್ನು ತಾಳಿತು. ಈ ಸಂದರ್ಭದಲ್ಲಿ ನಡೆದ ಲಾಠಿ ಪ್ರಯೋಗದಲ್ಲಿ ಲಾಲಾ 
ಲಜಪತ್‌ ರಾಯ್‌ ಅವರು ಚೇತರಿಸಿಕೊಳ್ಳಲಾಗದೆ ಮರಣ ಹೊಂದಿದರು (1928). ಅವರ 
ಬಲಿದಾನದಿಂದ ಜನರ ಸಹನೆಯ ಕಟ್ಟೆಯೊಡೆಯಿತು. 


ಜ್ರಣಷರನ್ನು ಭಾರತವಿಂದ ಹೊರದೂಡುವ ಬದ್ದೆ ಲಾಲಾ ಲಜಪತ್‌ ರಾಯ್‌ ನುಣಿದಿದ್ದ 
ಭವಿಷ್ಯವಾಣಿ ಇದಾಗಿದೆ: "ನನ್ನ ಮೈಮೇಅನ ಲಾಠಿ ಹೂಡೆತದಳು ಮುಂದೊಂದು ವಿನ ಬಣಷ್‌ 
ಶವಪೆಟಿದೆಯ ಮೇೇಂನ ಮೊಳೆದಳಾದಲವೆ". 


3 ಪೂರ್ಣ ಸ್ಪರಾಜ್ಯ (1929) 


ಭಾರತೀಯ ರಾಷ್ಟೀಯ ಕಾಂಗೆಸ್ಸಿನೊಳಗಿನ ಯುವಪೀಳಿಗೆಯನ್ನು ಪ್ರತಿನಿಧಿಸುತ್ತಿದ್ದ 
ಜವಾಹರಲಾಲ್‌ ನೆಹರೆ' ಮತ್ತು ಸುಭಾಷ್‌ಚಂದ್ರ ಬೋಸ್‌ ಅವರು ನೆಹರು. ವರದಿಯೆಲ್ಲೆ 
ಪ್ರಸ್ತಾಪಿಸಲಾಗಿದ್ದ ಬ್ರಿಟಿಷ್‌ ಚಕ್ರಾಧಿಪತ್ಯದ 'ಪರಿದಿಯೊಳಗಿನ ಸ್ವಯಂ ಆಡಳಿತದ 
ಸ್ಥಾನಮಾನವನ್ನು "ಓಪ್ರಕೊಳ್ಳಲಿಲ್ಲ. ಇದರ ಪರಿಣಾಮವಾಗಿ 1929ರಲ್ಲಿ ಲಾಹೋರಿನಲ್ಲಿ ನಡೆದ 
ಕಾಂಗೆಸ್‌ ಅಧಿವೇಶನದಲ್ಲಿ "ಸಂಪೂರ್ಣ ಸ್ವಾತಂತ್ರ್ಯ'ದ ನಿರ್ಣಯವನ್ನು ಮಂಡಿಸಲಾಯಿತು. 
1930ರ ಜನವರಿ 26ರಂದು “ಪೂರ್ಣ ಸ್ವರಾಜ್ಯದಿನ” ಎಂದು ಆಚರಿಸಲು ಅಧಿವೇಶನದಲ್ಲಿ 
ನಿರ್ಧರಿಸಲಾಯಿತು. ಈ ಐತಿಹಾಸಿಕ ಸಂಭ್ರಮಾಚರಣೆಯ ದಿನದ ನೆನಪನ್ನು ಹಸಿರಾಗಿಸಲು, 
ಸ್ವತಂತ್ರ ಭಾರತದ ಸಂವಿಧಾನವನ್ನು ಜನವರಿ 26, 1950ರ೦ದು ಅಂಗೀಕರಿಸಲಾಯಿತು. 
ಅಂದಿನಿಂದ ಪ್ರತಿವರ್ಷ ಆ ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ಆಚರಿಸಲಾಗುತ್ತಿದೆ. 


4 ನಾಗರಿಕ ಕಾನೂನುಭಂಗ ಚಳವಳಿ 


47 ದಾಂಡಿ ಯಾತ್ರೆಯ ದೃಶ್ಯ 


ನಾಗರಿಕ ಕಾನೂನುಭ೦ಗ ಚಳವಳಿಯನ್ನು 1930ರ ಮಾರ್ಚ್‌ 12ರಂದು ಗಾಂಧೀಜಿ 
ಅವರು ಪ್ರಸಿದ್ಧ ದಾಂಡಿಯಾತೆಯೊಂದಿಗೆ" ಆರಂಭಿಸಿದರು. ಆಯ್ದ 78 ಮಂದಿ 
ಅನುಯಾಯಿಗಳೊಡನೆ ಗಾಂಧೀಜಿ ಸಾಬರಮತಿ ಆಶ್ರಮದಿಂದ ಗುಜರಾತಿನ ಕಡಲತೀರದ 
ದಾಂಡಿಯವರೆಗೂ ಸುಮಾರು 375 ಕಿ.ಮೀ. ದೂರವನ್ನು ಕ್ರಮಿಸಿದರು. ಜನರಿಂದ ಉಪ್ಪನ್ನು 
ಉತ್ಪಾದಿಸುವುದರ ಮೂಲಕ ಉಪ್ಪಿನ ಕಾನೂನನ್ನು ಮುರಿಯುವುದು ಈ ಯಾತ್ರೆಯ ಮುಖ್ಯ 
ಉದ್ದೇಶವಾಗಿತ್ತು 


ಕಾನೂನುಭಂಗ ಚಳವಳಿಯು ಬಹುಬೇಗ ದೇಶದಾದ್ಯಂತ 
ಹರಡಿತು. ಎಲ್ಲೆಡೆ ಜನರು ಹರತಾಳ, ವಿದೇಶಿ ವಸ್ತುಗಳ 
ಬಹಿಷ್ಕಾರ, ಖಾದಿಪ್ರಚಾರ, ಮದ್ಯದ ಅ೦ಗಡಿಗಳ ಮುಂದೆ 
ಪ್ರತಿಭಟನೆ, ಅರಣ್ಯ ಸತ್ಯಾಗ್ರಹ, ಕರನಿರಾಕರಣೆ 
ಮೊದಲಾದವುಗಳಲ್ಲಿ ಭಾಗವಹಿಸಿದರು. ಅಂಕೋಲೆಯ 
ಉಪ್ಪಿನ ಸತ್ಯಾಗ್ರಹವು ದಾಖಲೆಯನ್ನು ನಿರ್ಮಿಸಿ 
ಭಾರತಾದ್ಯಂತ ಖ್ಯಾತಿ ಗಳಿಸಿತು. 


ಇದೇ ವೇಳೆ ವಾಯವ್ಯ ಭಾರತದಲ್ಲಿ “ಗಡಿನಾಡ ಗಾಂಧಿ” 
ಖಾನ್‌ ಅಬ್ದುಲ್‌ ಗಫಾರ್‌ ಖಾನರು 'ಖುದಾಯಿ 
ಖಿದ್ಮತ್‌ಗಾರ' (ದೇವರ ಸೇವಕರು) ಎಂಬ ಸಂಘವನ್ನು 
ಸ್ಥಾಪಿಸಿದರು. ನಾಗಾಲ್ಕಾಂಡಿನಲ್ಲಿ 13 ವರ್ಷದ ಬಾಲೆ ರಾಣಿ 
ಗಾಯ್ದಿಲ್ಯೂ ಬ್ರಿಟಿಷರ ವಿರುದ್ಧ ಬಂಡಾಯ ನಡೆಸಿದಳು. 
4.8 ಗಾಂಧೀಜಿ 1930ರ ಎಪ್ರಿಲ್‌ ಹೀಗಾಗಿ ಅವರು ಭಾರತೀಯರಿಗೆ ಕೆಲವು ರಾಜಕೀಯ 


6ರಂದು ಬೆಳಗ್ಗೆ 830ಕ್ಕೆ ದಾಂಡಿಯ 
1) ರ 
ಕಡಲತೀರದಲ್ಲಿ ಉಪ್ಪಿನ ಕಾನೂನನ್ನು ರಿಯಾಯಿತಿಗಳನ್ನು ನೀಡಲು ಮುಂದಾದರು. 


ಉಲ್ಲಂಘಿಸುತ್ತಿರುವ ದೃಶ್ವ. 


5 ದುಂಡುಮೇಜಿನ ಸಮ್ಮೇಳನಗಳು (1930-32) 


ದಾಂಡಿ ಯಾತ್ರೆಯ ಬಳಿಕ ಬ್ರಿಟಿಷ್‌ ಸರ್ಕಾರ ಮೂರು ದುಂಡುಮೇಜಿನ ಸಮ್ಮೇಳನಗಳನ್ನು 
ಲಂಡನಿನಲ್ಲಿ ಆಯೋಜಿಸಿತು. ಕಾಂಗ್ರೆಸ್‌.ಮತ್ತು ಗಾಂಧೀಜಿಯವರು ಎರಡನೇ ದುಂಡುಮೇಜಿನ 
ಸಮ್ಮೇಳನದಲ್ಲಿ ಭಾಗವಹಿಸಿದರು.. ಆದರೆ ಈ ಸಮ್ಮೇಳನಗಳು ಭಾರತೀಯ ರಾಜಕೀಯ 
ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲಗೊಂಡವು. 


ಬ್ರಿಟಿಷ್‌ ಸರ್ಕಾರವು. 1935ರಲ್ಲಿ ಭಾರತೀಯರಿಗೆ ಸರ್ಕಾರದಲ್ಲಿ ರಾಜಕೀಯ ಮತ್ತು 
ಆಡಳಿತಾತ್ಮಕ ಸಹಭಾಗಿತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಪಿಸಿಕೊಡುವ ದೃಷ್ಟಿಯಿಂದ "ಭಾರತ 
ಸರ್ಕಾರ ಕಾಯಿದೆ"ಯನ್ನು ಜಾರಿಗೆ ತಂದಿತು. 


6 ಭಾರತ ಬಿಟ್ಟು ತೊಲಗಿ ಚಳವಳಿ (1942) 


ಕ್ರಿಪ್ಸ್‌ ಆಯೋಗದ ವೈಫಲ್ಯವು ಭಾರತೀಯರನ್ನು ಕೆರಳಿಸಿತು. ಗಾಂಧೀಜಿ ಅವರು 
1942ರ ಆಗಸ್ಟ್‌ 8ರಂದು ಮುಂಬೈನಲ್ಲಿ ಕಾಂಗೆಸಿನ ಸಭೆ ಕರೆದರು. ಅಲ್ಲಿ ಪ್ರಸಿದ್ದ “ಭಾರತ 
ಬಿಟ್ಟು ತೊಲಗಿ' ಎಂಬ ನಿರ್ಣಯವನ್ನು ಅಂಗೀಕರಿಸಿದರು. ಭಾರತೀಯರಿಗೆ “ಮಾಡು ಇಲ್ಲವೆ 
ಮಡಿ' ಎಂಬ ಘೋಷಣೆ ನೀಡಿದರು. ಸರ್ಕಾರವು ಮರುದಿನವೆ ಗಾ೦ಧೀಜಿ ಮತ್ತು ಇತರ 
ನಾಯಕರನ್ನು ಬಂಧಿಸಿತು. 


4.9 ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಭಾಗವಹಿಸಿದ ಜನಸಾಗರ 


ಬ೦ಧನದ ಸುದ್ದಿ ಹರಡುತ್ತಿದ್ದಂತೆಯೆ ದೇಶದಾದ್ಯಂತ ಹರತಾಳಗಳು, ಶಾಲಾಕಾಲೇಜು 
ಮತ್ತು ಕಾರ್ಬಾನೆಗಳಲ್ಲಿ ಬ್ರಿಟಿಷ್‌ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದವು. ಪೊಲೀಸ್‌ 
ಠಾಣೆಗಳು, ಅಂಚೆ ಕಚೇರಿಗಳು, ರೈಲ್ವೆ ನಿಲ್ದಾಣಗಳ ಮೇಲೆ ವಿವಿಧೆಡೆ ಆಕ್ರಮಣಗಳು 
ಜರುಗಿದವು. ವಿದ್ಯಾರ್ಥಿಗಳು, ಕಾರ್ಮಿಕರು ಮತ್ತು ರೈತರು 'ಬ೦ಡಾಯ'ವನ್ನು ಬೆಂಬಲಿಸಿದರು. 


ಉತ್ತರ ಪ್ರದೇಶದ ಬಆಯಾ, ಬಂದಾಳದ ತಾಮ್ಲಕ್‌ ಮತ್ತು ಬೊಂಬಾಂಖ ಆಧಿಪತ್ಯದ ಸಾ ಸಾತಾರ 
ಫೇವದಂತೆ ದೇಶದ ಹಲವು ಕಡೆರಳಲ್ಲ. 'ಕ್ರಾಂಶಿಕಾಲಿಗಳು “ಪರ್ಯಾಯ ಪರ್ಕಾರ' ದಳನ್ನು 
ಸ್ಥಾಪಿಸಿದರು. ಇದೇ ವೇಲೆ ಶಿವಮೊದ್ದ: ಜಲ್ಲೆಯ: ಈಸೂರು ದ್ರಾಮವು ಕರ್ನಾಟಕದಲ್ಲ ಮೊದಲದೆ 
ಸ್ವಾತಂತ್ಯ ಫೋಂಷಿಪಿಕೊ೦ಡಿತು. ' 'y 

"ಭಾರತ ಬಿಟ್ಟು ತೊಲಗಿ" .ಚಳವಳಿಯು ಕೂಡ ತತ್‌ಕ್ಷಣದ ರಾಜಕೀಯ ಉದ್ದೇಶವನ್ನು 
ಸಾಧಿಸುವಲ್ಲಿ ವಿಫಲವಾಯಿತು. 'ಆದರೆ ಭಾರತದ ಜನತೆ ಸ್ವತಂತ್ರರಾಗಲು ದೃಢ ನಿರ್ಧಾರ 
ತಳೆದಿದ್ದಾರೆ ಎಂಬ ಸಂದೇಶ ಸ್ಪಷ್ಟವಾಗಿತ್ತು. ಇದು ಗಾಂಧಿ ಯುಗದ ಬಹುದೊಡ್ಡ 
ಜನಾ೦ದೋಲನವಾಗಿತ್ತು. 


ದಾ೦ಂಥಿಂಜಿಯ ಇದ್ದೆ ಐನ್‌ಸ್ಟೈನ್‌ರ ಅನಿಸಿಕೆ: "ಮು೦ದಿನ ಪಿಂಆದೆದಳು ರಕ್ತಮಾಂಪರಆಂದ 
ಹೂಡಿದ ಇಂತಹ ಬಬ್ಬ ವ್ಯಕ್ತಿ ಈ ಭೂಮಿಯ ಮೇಲೆ ನಡೆದಾಡಿದ್ದರು ಎ೦ಬುದನ್ನು ನಂಬಲು 
ಕಷ್ಟಪಡುತ್ತಾರೆ”. 


ಸಮಾಜವಾದಿಗಳು 


1930ರ ದಶಕದಲ್ಲಿ ಕಾಂಗೆಸಿನ ಒಳಗೂ ಹೊರಗೂ ಸಮಾಜವಾದಿ ಚಿಂತನೆಗಳು 
ಪ್ರಚಾರವಾದವು. 1934ರ ಕಾಂಗೆಸ್‌ ಅಧಿವೇಶನದಲ್ಲಿ ಸಮಾಜವಾದಿ ಗುಂಪೊಂದು 
ಕಾಂಗೆಸಿನಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು. ಸಮಾಜವಾದಿಗಳು ಬಹುತೇಕ ಯುವಪೀಳಿಗೆಗೆ 
ಸೇರಿದವರಾಗಿದ್ದರು. ಅವರು ಅಲ್ಪಕಾಲದಲ್ಲೇ "ಕಾಂಗೆಸ್‌ ಸೋಷಲಿಷ್ಟ್‌ ಪಕ್ಷ'ವನ್ನು ಸ್ಥಾಪಿಸಿದರು. 


ಅದರ ಮಹಾಕಾರ್ಯದರ್ಶಿ ಜಯಪ್ರಕಾಶ್‌ ನಾರಾಯಣ್‌. ಆಚಾರ್ಯ ನರೇಂದ್ರ ದೇವ್‌ 
ಪಕ್ಷದ ಇನ್ನೊಬ್ಬ ಪ್ರಮುಖ ನಾಯಕರು. ಕಾಂಗ್ರೆಸಿನಲ್ಲಿದ್ದ ಸಮಾಜವಾದಿಗಳಲ್ಲಿ ಖ್ಯಾತ 
ನಾಯಕರೆಂದರೆ ಜವಾಹರಲಾಲ್‌ ನೆಹರು ಮತ್ತು ಸುಭಾಷ್‌ಚಂದ್ರ ಬೋಸ್‌. ನೆಹರು ತಾವೊಬ್ಬ 
“ಸಮಾಜವಾದಿ” ಎಂದು ಗುರುತಿಸಿಕೊಂಡರೂ ತಾತ್ತಿಕವಾಗಿ ಗಾಂಧೀಜಿಯ ಜೊತೆಗಿದ್ದರು. 


4.10 ನೆಹರು 4.11 ಜಯಪ್ರಕಾಶ್‌-ನಾರಾಯಣ್‌' 412 ಆಚಾರ್ಯ ನರೇಂದ್ರ ದೇವ್‌ 


ಸಮಾಜವಾದಿಗಳು ಅನೇಕ ರೈತ,ಮತ್ತು ಕಾರ್ಮಿಕ ಸಂಘಟನೆಗಳನ್ನು ಕಟ್ಟುವ ಮೂಲಕ 


ಭಾರತೀಯ ಸಮಾಜದ ದುರ್ಬಲ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದರು. ಜಯಪ್ರಕಾಶ್‌ 
ನಾರಾಯಣ್‌, ರಾಮಮನೋಹರ ಲೋಹಿಯಾ, ಅರುಣಾ ಅಸಫ್‌ ಆಲಿ ಮುಂತಾದ 
ಸೋಷಲಿಸ್ಟ್‌ ನಾಯಕರು ಕ್ವಿಟ್‌ ಇಂಡಿಯಾ ಚಳವಳಿಯಲ್ಲಿ ಮಹತ್ವದ ಪಾತ್ರವಹಿಸಿ ಜನಪ್ರಿಯ 
ನಾಯಕರಾಗಿ ಮೂಡಿಬಂದರು. 


ಜಯಪ್ರಕಾಶ್‌ ನಾರಾಯಣ್‌ (ಜೆ.ಪಿ.) 


ಜಯಪ್ರಕಾಶ್‌ ನಾರಾಯಣ್‌ ಅವರು 1902ರಲ್ಲಿ ಬಿಹಾರದಲ್ಲಿ ಜನಿಸಿದರು. ಉನ್ನತ 
ವಿದ್ಯಾಭ್ಯಾಸವನ್ನು ಏಳು ವರ್ಷಗಳ ಕಾಲ ಅಮೆರಿಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ನಡೆಸಿದರು. 
ಅಲ್ಲಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸಮಾಜವಾದದ ಪರಿಚಯವಾಯಿತು. 
ಭಾರತಕ್ಕೆ ಹಿಂತಿರುಗಿದ ನಂತರ ಜವಾಹರಲಾಲ್‌ ನೆಹರು ಅವರ ಮಾರ್ಗದರ್ಶನದಂತೆ 
ಕಾಂಗ್ರೆಸ್‌ ಪಕ್ಷವನ್ನು ಸೇರಿದರು. 1934ರಲ್ಲಿ ಕಾಂಗೆಸ್‌ ಸೋಷಲಿಷ್ಟ್‌ ಪಕ್ಷವನ್ನು ಸ್ಥಾಪಿಸಿದರು. 
1941ರಲ್ಲಿ ಬಂಧನಕ್ಕೆ ಒಳಗಾದ ಜಯಪ್ರಕಾಶ್‌ ನಾರಾಯಣರು ಮರುವರ್ಷ ಹಜಾರಿಬಾಗ್‌ 
ಜೈಲಿನಿಂದ ತಪ್ಪಿಸಿಕೊಂಡು ಭೂಗತವಾದರು. ಅಡಗುತಾಣದಿ೦ದಲೇ ಭಾರತ ಬಿಟ್ಟು ತೊಲಗಿ 
ಚಳವಳಿಗೆ ಬೆಂಬಲ ನೀಡಿದರು. ನಂತರ ಮಾರುವೇಷದಲ್ಲಿ ಭಾರತದಾದ್ಯಂತ ಸಂಚರಿಸಿದರು. 
ಅವರನ್ನು 1944ರಲ್ಲಿ ಮತ್ತೆ ಬಂಧಿಸಿದ ಸರಕಾರ ಲಾಹೋರಿನ ಕೋಟೆಯಲ್ಲಿಟ್ಟಿತು. ನಂತರ 
ಅಲ್ಲಿಂದ ಬಿಡುಗಡೆಗೊಂಡರು. 


ಸ್ವಾತಂತ್ರ್ಯಾನಂತರದಲ್ಲಿ ಅವರು ವಿನೋಬಾ ಭಾವೆಯವರ ಭೂದಾನ ಚಳವಳಿಯಲ್ಲಿ 
ಗುರುತಿಸಿಕೊಂಡರು. 1970ರ ದಶಕದಲ್ಲಿ ಭಾರತ ರಾಜಕೀಯ, ಆರ್ಥಿಕ ಮತ್ತು 
ಸಾಮಾಜಿಕವಾಗಿ ಬಹುದೊಡ್ಡ ಸಂಕ್ರಮಣಕ್ಕೆ ಒಳಗಾಯಿತು. 1975ರಲ್ಲಿ ಜಾರಿಯಾದ ತುರ್ತು 
ಪರಿಸ್ಥಿತಿಯು ಭಾರತದ ರಾಜಕೀಯ ನಕ್ಷೆಯನ್ನು ಬದಲಿಸಿತು. ಭ್ರಷ್ಟಾಚಾರವು ಆ ಕಾಲದ 
ಬಹುದೊಡ್ಡ ವಿಷಯವಾಗಿ ಚರ್ಚಿತವಾಯಿತು. 1974ರಲ್ಲಿ ಸಕ್ರಿಯ ರಾಜಕೀಯವನ್ನು 
ಪ್ರವೇಶಿಸಿದ್ದ ಜಯಪ್ರಕಾಶ್‌ ನಾರಾಯಣರು "ಸಂಪೂರ್ಣ ಕ್ರಾಂತಿ' ಎಂಬ ಆಂದೋಳನವನ್ನು 
ಹುಟ್ಟಹಾಕಿದರು. ಇವರ ಚಳವಳಿಯ ಪರಿಣಾಮವಾಗಿ 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ 
ಬಂದಿತು. ಆಂತರಿಕ ಕಚ್ಚಾಟಗಳಿ೦ದ ಜನತಾ ಪಕ್ಷವು ಇಬ್ಬಾಗವಾದಾಗ ಭ್ರಮನಿರಸನಗೊಂಡರು. 
ಅಂತಿಮವಾಗಿ 1979ರಲ್ಲಿ ನಿಧನ ಹೊಂದಿದರು. ಜನರು ಇವರನ್ನು ಪ್ರೀತಿಯಿಂದ 
“ಲೋಕನಾಯಕ' ಎಂದೇ “ಕರೆದರು. 


8 ಆದಿವಾಸಿ ಮತ್ತು ರೈತ ಚಳವಳಿಗಳು 


ಆದಿವಾಸಿಗಳು ಮೂಲತ: ಕೃಷಿಕರಾಗಿದ್ದರು. ಅವರು ಬೇಸಾಯದ ನೆಲೆಯ ಸಮಸ್ಥೆ ಗಳನ್ನು 
ಎದುರಿಸುತ್ತಾ ತಮ್ಮ ಹೋರಾಟಗಳನ್ನು ಕಟ್ಟಿಕೊಂಡಿದ್ದರಿಂದ ಅವರ ಹೋರಾಟಗಳನ್ನು ರೈತ 
ಹೋರಾಟದ ಪ್ರಮುಖ ಭಾಗವಾಗಿ ನೋಡಲಾಗುತ್ತದೆ. ಬ್ರಿಟಿಷ್‌ ಆಳ್ವಿಕೆಯಡಿ ರೈತವರ್ಗ. ತೀರ 
ಹೀನಾಯ ಸಿತಿಯಿಂದ ಬಳಲಿತು. ಸರ್ಕಾರ, ಜಮೀನ್ದಾರರು, ಮಧ್ಯವರ್ತಿಗಳು, ಸ್ಥಳೀಯ 
ವ್ಯಾಪಾರಿಗಳು ಮತ್ತು ಅಧಿಕಾರಿಗಳಿ೦ದ ಅವರು ಶೋಷಣೆಗೆ ಒಳಗಾದರು. ಅವರ ದುಸ್ಥಿತಿಯೆ 
ಅವರನ್ನು ಸರ್ಕಾರ ಮತ್ತು ಜಮೀನ್ದಾರರ ಎರುದ್ಧ ಸಿಡಿದೇಳುವಂತೆ ಪ್ರೇರೇಪಿಸಿತು. 


ಬ್ರಿಟಿಷ್‌ ಆಳ್ವಿಕೆಯ ಎರುದ್ಧ ಸಟೆದು ನಿಂತು ಪೌರುಷದಿಂದ ಹೋರಾಡಿದ 
ಮೊದಲಿಗರೆಂದರೆ ಭಾರತದ ಆದೆವಾಸಿಗಳು. ಆದಿವಾಸಿಗಳ ಹೆಚ್ಚಿನ ಹೋರಾಟಗಳಲ್ಲಿ 
ಬ್ರಿಟಿಷ್‌ ಅಧಿಕಾರಿಗಳು ಮಾತ್ರವೇ ಅವರ ಶತ್ರಗಳಾಗಿರಲಿಲ್ಲ. ಸಳೀಯ ಜಮೀನ್ಹಾರರು. 
ಸಾಹುಕಾರರು, ಕಂಟ್ರಾಕ್ಟರರು, ಕೈಸ್ತ ಮಿಶನರಿಗಳು. ಹೀಗೆ ಹೊರಗಿನಿಂದ ಅವರ ಪ್ರದೇಶಗಳಿಗೆ 
ಹೋಗಿ ಶೋಷಣೆ ಮಾಡುತ್ತಿದ್ದ ಎಲ್ಲ ವರ್ಗಗಳು ಅವರ ಶತ್ರುಗಳೇ ಆಗಿದ್ದರು. ಭೀಕರ 
ರಕ್ತಪಾತವೇ ಆದಿವಾಸಿ ದರಿಗೆಗಳ "ಪ್ರಮುಖ ಲಕ್ಷಣವಾಗಿತ್ತು. ದಂಗೆಯೆದ್ದ ಆದಿವಾಸಿ 
ಪರಿಗಡಗಳಲ್ಲಿ ಮುಖ್ಯವಾದವುಗಳೆಂದರೆ ಕೋಲ, “ಸಂತಾಲ ಮುಂಡ ಮತ್ತು ನಾಗಾ. 
ಆದಿವಾಸಿ ಸಮುದಾಯಗಳಿಂದಲೇ ಅವರ ಹೋರಾಟದ ನಾಯಕತ್ವ ರೂಪುಗೊಂಡಿದ್ದು ಆ 
ಚಳವಳಿಗಳ ವಿಶೇಷ ಲಕ್ಷಣವಾಗಿತ್ತು. 


19ನೇ ಶತಮಾನದಲ್ಲಿ ರೈತರು ಪ್ರತಿಭಟನೆ ಮತ್ತು ದಂಗೆಯ ರೂಪದಲ್ಲಿ ತಮ್ಮ 
ಆಕ್ರೋಶವನ್ನು ವ್ಯಕ್ತಪಡಿಸಿದರು. 20ನೇ ಶತಮಾನದಲ್ಲಿ ರಾಜಕೀಯ ಶಕ್ತಿಗಳ ಬೆಂಬಲ ಪಡೆದ 
ಅವರು ಅಂತಿಮವಾಗಿ ರಾಷ್ಟ್ರೀಯ ಚಳವಳಿಯಿ೦ದ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊ೦ಡರು. 


ಕೆಲವು ಪ್ರಮುಖ ರೈತ ದಂಗೆಗಳೆಂದರೆ ಚಂಪಾರಣ್‌, ಖೇಡ (ಕೈರ), ಬರ್ದೊಲಿ, 
ಬಂಗಾಲದ ನೀಲಿ ಬೆಳೆಗಾರ ಹೋರಾಟ ಮತ್ತು ಮಾಪಿಳ್ಳೆಗಳ ದಂಗೆಗಳು. ನಾವೀಗ ಆಯ್ದ 
ಮೂರು ದಂಗೆಗಳ ಬಗ್ಗೆ ತಿಳಿಯೋಣ. 


9 ಚಂಪಾರಣ್‌, ಖೇಡಾ ಮತ್ತು ಮಾಷಿಳ್ಳೆ ದಂಗೆಗಳು 


ಚಂಪಾರಣ್‌: ಚಂಪಾರಣ್‌ (ಬಿಹಾರ) ರೈತರು ಪ್ಲಾಂಟರುಗಳ ಎರುದ್ಧ ಹೊಂದಿರುವ 
ಅಸಮಾಧಾನ ಮತ್ತು ಪ್ರತಿಭಟನೆಗೆ ಸುದೀರ್ಫ ಇತಿಹಾಸವಿದೆ. ಪ್ಲಾಂಟರ್‌ಗಳು ಬಲವಂತವಾಗಿ 
ನೀಲಿ ಬೆಳೆಯುವಂತೆ ರೈತರನ್ನು ಒತ್ತಾಯಿಸುತ್ತಿದ್ದರು. ಗಾ೦ಧೀಜಿ ಅವರ ಎರುದ್ಧ 1917ರಲ್ಲಿ 
ಚಂಪಾರಣ್‌ ಸತ್ಯಾಗ್ರಹವನ್ನು ಆರಂಭಿಸಿದರು. ಕೊನೆಯಲ್ಲಿ ರೈತರ ಸಮಸ್ಯೆ ಪರಿಹಾರ 
ಕಂಡಿತು. ಈ ಚಳವಳಿಯ ಮೂಲಕ ಬಾಬು ರಾಜೇಂದ್ರ ಪ್ರಸಾದ್‌ ಪ್ರಮುಖ ನಾಯಕರಾಗಿ 
ರೂಪುಗೊಂಡರು. 


ಖೇಡಾ ರೈತ ಹೋರಾಟ: ಖೇಡಾ ಗುಜರಾತ್‌ ರಾಜ್ಯದ ಪ್ರಮುಖ ಜಿಲ್ಲೆ. 1918ರ 
ಸಂದರ್ಭದಲ್ಲಿ ಬೆಳೆಗಳು ವಿಫಲವಾಗಿ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದರು. 
ಈ ಹಿನ್ನೆಲೆಯಲ್ಲಿ ಅವರು ಕಂದಾಯ ಕಟ್ಟುವುದರಿಂದ ವಿನಾಯಿತಿ ನೀಡಬೇಕೆಂದು 
ಸರಕಾರಕ್ಕೆ ಮನವಿ ಸಲ್ಲಿಸಿದರು. ಸರಕಾರ ಇವರ ಮನವಿಯನ್ನು ತಿರಸ್ಕರಿಸಿದ್ದಲ್ಲದೆ. 
ಕಂದಾಯ ಸಂಗಹಣೆಗೆ ಒತ್ತಾಯಿಸಿತು. ಪರಿಣಾಮವಾಗಿ ಖೇಡಾದಲ್ಲಿ ರೈತ ಹೋರಾಟ 
ಪ್ರಾರಂಭವಾಯಿತು. ಗಾಂಧೀಜಿಯವರು ಈ ಹೋರಾಟಕ್ಕೆ ತಮ್ಮ ಪೂರ್ಣ ಬೆಂಬಲವನ್ನು 
ನೀಡಿದ್ದಲ್ಲದೆ, ರೈತರು ಕಂದಾಯವನ್ನು ಕಟ್ಟಬಾರದೆಂದು- ತಿಳಿಸಿದರು. ಅಂತಿಮವಾಗಿ ತಮ್ಮ 
ನಿರ್ಧಾರವನ್ನು ಬದಲಾಯಿಸಿಕೊಂಡ,-ಸರಕಾರ, «ಯಾರಿಗೆ ಸಾಧ್ಯವಾಗುವುದೋ ಅಂತಹ 


ರೈತರು ಕಂದಾಯವನ್ನು ಕಟ್ಟಬಹುದೆಂದು ತಿಳಿಸಿತು. ಇದನ್ನು ಒಪ್ಪಿದ ಗಾಂಧೀಜಿಯವರು 
ಚಳವಳಿಯನ್ನು ಕೈಬಿಡಲು ಒಪ್ಪಿದರು. ಈ ಹೋರಾಟದ ಮೂಲಕ ರಾಜಕೀಯವಾಗಿ ಬೆಳೆದ 
ನಾಯಕರೆಂದರೆ ಸರದಾರ ವಲ್ಲಭಭಾಯಿ.'ಪಟೇಲರು. 


ಮಾಪಿಳ್ಳೆ ದಂಗೆ: ರೈತ ಚಳವಳಿಗಳಲ್ಲಿ ಮಲಬಾರಿನಲ್ಲಿ ನಡೆದ ಮಾಪಿಳ್ಳೆಗಳ ದಂಗೆಯು 
(1921) ಪ್ರಸಿದ್ಧವಾಗಿದೆ. ಮಲಬಾರ್‌ ಪ್ರದೇಶದ ಮುಸ್ಲಿಮರನ್ನು ಮಾಪಿಳ್ಳೆಗಳು (ಮೊಪ್ಲಾಸ್‌) 
ಎಂದು ಕರೆಯುತ್ತಿದ್ದರು. ಅವರು ಪ್ರಮುಖವಾಗಿ ಕೃಷಿ ಅಲ್ಲದೇ ಚಹಾ ಮತ್ತು ಕಾಫಿ 
ತೋಟಗಳಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದರು. ಕೃಷಿಯಲ್ಲಿ ತೊಡಗಿದ್ದ ಅನೇಕರು 
ಗೇಣಿದಾರರಾಗಿದ್ದರು. ಆಗಾಗ ಮಾಡುತ್ತಿದ್ದ ಗೇಣಿಯ ಹೆಚ್ಚಳವೇ ದಂಗೆಗೆ ಮುಖ್ಯ 
ಕಾರಣವಾಗಿತ್ತು. 19ನೇ ಶತಮಾನದಲ್ಲಿಯೇ ಅನೇಕ ಬಾರಿ ಪ್ರತಿರೋಧಗಳನ್ನು ಒಡ್ಡಿದ್ದರು. 
ಆದರೆ ಖಿಲಾಫತ್‌ ಚಳುವಳಿಯು ಮಾಪಿಳ್ಳೆಗಳಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿತು. 
ಸ್ಥಳೀಯ ಮಾಪಿಳ್ಳ ನಾಯಕರೇ ಆಂದೋಲನದ ಮುಂದಾಳುತನ ವಹಿಸಿದರು. ಅವರು 
ಜಮೀನ್ದಾರರ ಎರುದ್ಧ ಹಿಂಸಾತ್ಮಕ ಹೋರಾಟಕ್ಕೆ ಇಳಿದು ಅವರ ಆಸ್ತಿಪಾಸ್ತಿಗಳನ್ನು ನಾಶ 
ಮಾಡಿದರು. ಹಿಂಸೆಯನ್ನು ತಡೆಯಲು ಬ್ರಿಟಷರು ದಕ್ಷಿಣ ಮಲಬಾರಿನಲ್ಲಿ ಸೇನಾಡಳಿತ ಜಾರಿ 
ಮಾಡಿದರು. ಚಳವಳಿಯು ಅಲ್ಪಕಾಲದಲ್ಲೇ ಮತೀಯ ರೂಪ ಪಡೆಯಿತು. ಹಾಗೂ ಕ್ರಮೇಣ 
ತನ್ನ ಕಾವನ್ನು ಕಳೆದುಕೊಂಡಿತು. 


ಮುಖ್ಯ ಇಸವಿಗಳು 
ದಾಂಧೀಜಯವರ ಜನನ 1569 ಅಕ್ಟೋಬರ್‌ ಔ 
ಅಸಹಕಾರ ಚಳವಳ 1220-1922 
ಚೌಲವಿಚೌರ ದುರಂತ 1922 
ಪೂರ್ಣ ಸ್ವರಾಜ್ಯದ ಘೋಷಣೆ 1೨2೨ 
ಪೂರ್ಣ ಸ್ವರಾಜ್ಯ ಠನಾಚರಣೆ 1930೦ ಜವವಲಿ 2೮6 
ಉಪ್ಪಿನ ಸತ್ಯಾರ್ರಹ 1೨3೦ ಏಪ್ರಿಲ್‌ 


ಎರಡನೇ ವಿಶ್ವಪಮರ 1239-1945 


ಭಾರತ ಬಟ್ಟು ತೊಲಿ ಚಳವಳ 1942 
10 ಸ್ವಾತಂತ್ರ್ಯದೆಡೆಗೆ 


ಜನಾ೦ದೋಲನಗಳು ಸೃಷ್ಟಿಸಿದ ಒತ್ತಡ ಮತ್ತು ಎರಡನೇ ಮಹಾಯುದ್ಧದಿ೦ದ ಉಂಟಾದ 
ಸನ್ನಿವೇಶದಿ೦ದಾಗಿ ಬ್ರಿಟಿಷರು ಭಾರತದ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಕಂಡು 
ಹಿಡಿಯಲು ಅನುವಾದರು. ಇದೇ ವೇಳೆ ಮಹಾಯದ್ದದ ಪರಿಣಾಮವಾಗಿ ಬ್ರಿಟಿಷರ ಆರ್ಥಿಕ 
ಮತ್ತು ಸೈನಿಕ ಶಕ್ತಿ ಕುಂದಿತ್ತು. 


ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ (1945) ಅಧಿಕಾರಕ್ಕೆ ಬಂದ ಲೇಬರ್‌ ಪಕ್ಷವು 
ಭಾರತದ ಜತೆ ರಾಜಕೀಯ ಒಪ್ಪಂದವೊಂದನ್ನು ಮಾಡಿಕೊಳ್ಳಬಯಸಿತು. ಈ ಅಂತಿಮ 
ಹಂತದಲ್ಲಿ ಭಾರತದ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಣಾಯಕ ನಿರ್ಧಾರಗಳನ್ನು ಮೌಲಾನಾ 
ಅಬುಲ್‌ ಕಲ೦ ಆಜಾದ್‌, ಜವಾಹರಲಾಲ್‌ ನೆಹರು ಮತ್ತು ವಲ್ಲಭಭಾಯ್‌ ಪಟೇಲ್‌ 
ತೆಗೆದುಕೊಂಡರು. 


ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಲು ಅನುಸರಿಸಬೇಕಾದ ಮಾರ್ಗಗಳನ್ನು ಕಂಡು 
ಕೊಳ್ಳಲು ಬ್ರಿಟಿಷ್‌ ಸರ್ಕಾರ 1946ರಲ್ಲಿ ಕ್ಯಾಬಿನೇಟ್‌ ಆಯೋಗವನ್ನು ಭಾರತಕ್ಕೆ ಕಳುಹಿಸಿತು. 
ಆದರೆ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್‌ ಪಾಕಿಸ್ತಾನವೆಂದು ಕರೆಯಲ್ಪಡುವ ಪ್ರತ್ಯೇಕ ಮುಸ್ಲಿಂ 
ದೇಶಕ್ಕಾಗಿ ಪಟ್ಟು ಹಿಡಿಯಿತು. ಹೀಗಾಗಿ ಭಾರತವನ್ನು ವಿಭಜಿಸುವುದು ಅನಿವಾರ್ಯವಾಯಿತು. 
1947ರ ಜೂನ್‌ 3ರಂದು ಭಾರತದ 34ನೇ ಮತ್ತು ಕೊನೆಯ ಗವರ್ನರ್‌ ಜನರಲ್‌ ಹಾಗೂ 
ವೈಸ್‌ರಾಯ್‌ ಆದ ಲಾರ್ಡ್‌ ಮೌಂಟ್‌ಬ್ಯಾಟನ್‌ ಭಾರತವನ್ನು ವಿಭಜಿಸಿ ಅಧಿಕಾರವನ್ನು 
ಭಾರತೀಯರಿಗೆ ಹಸ್ತಾಂತರಿಸಲಾಗುವುದೆಂಬ ಐತಿಹಾಸಿಕ ನಿರ್ಣಯವನ್ನು ಘೋಷಿಸಿದರು. 


4.13 ಮೌಲಾನಾ ಅಬುಲ್‌ 4.14 ಜವಾಹರಲಾಲ್‌ ನೆಹರು 41 ನಾರ್‌ ನ್‌ 
ಕಲಂ ಆಜಾದ್‌ 


1947ರ ಆಗಸ್ಟ್‌ 14ರಂದು ಪಾಕಿಸ್ತಾನ ಭಾರತದಿಂದ 
ಪ್ರಶ್ಯೇಕಗೊಂಡಿತು. ಭಾರತ 1947ರ ಆಗಸ್ಟ್‌ 15ರಂದು 
ಸ್ಪತಂತ್ರಗೊಂಡಿತು. ಜವಾಹರಲಾಲ್‌ ನೆಹರು; ಸ್ವತಂತ್ರ 
ಭಾರತದ ಮೊದಲ ಪ್ರಧಾನಮಂತ್ರಿಯಾದರು. ಆರಂಭದಲ್ಲಿ 
ವ್ಯಾಪಾರಿ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದ ಬ್ರಿಟಿಷರು 


ಸುಮಾರು ಎರಡು ಶತಮಾನಗಳ ಕಾಲ ಭಾರತವನ್ನು 

ಆರ್ಥಿಕ ಮತ್ತು ರಾಜಕೀಯವಾಗಿ ದುರ್ಬಲಗೊಳಿಸಿದರು. 

ಭಾರತೀಯರು ನಡೆಸಿದ ಹೋರಾಟಗಳಿಂದ ಕೊನೆಗೂ 

ಸಾಮ್ರಾಜ್ಯವಾದಿಗಳು ಇಲ್ಲಿಂದ ನಿರ್ಗಮಿಸಲೇಬೇಕಾಯಿತು. 

ದೀರ್ಫಕಾಲ ಸಾಗಿದ ರಾಷ್ಟ್ರೀಯ ಹೋರಾಟವು ಅಂತ್ಯಗೊಂಡ 4.16 ಲಾರ್ಡ್‌ ಮೌಂಟ್‌ಬ್ಯಾಟನ್‌ 
ದಿನವಾದ 15 ಆಗಸ್‌ 1937 ಭಾರತದ ಇತಿಹಾಸದಲ್ಲಿ ಒಂದು 

ಅವಿಸ್ಮರಣೀಯ ದಿನವಾಗಿದೆ. ಭಾರತದ ಕೋಟ್ಯಂತರ ಜನರ ಹೃದಯಗಳಲ್ಲಿ ಆ ದಿನವು 
ಅಚ್ಚಳಿಯದೆ ಶಾಶ್ವತವಾಗಿ ನೆಲೆಸಿದೆ. ಪ್ರತಿ ವರ್ಷವೂ ಸ್ವಾತಂತ್ರ್ಯ ಹೋರಾಟದ ಆಶಯಗಳನ್ನು 
ನೆನೆಪಿಸುವ ದಿನವಾಗಿದೆ. 


11 ಮಹಮ್ಮದ್‌ ಆಲಿ ಜಿನ್ನಾ (1876-1948) ಮತ್ತು ಮುಸ್ಲಿಂ ಲೀಗ್‌ 


ಸ್ವತಂತ್ರಪೂರ್ವ ಭಾರತದ ರಾಜಕೀಯ ಬೆಳವಣಿಗೆಗಳಲ್ಲಿ ಜಿನ್ನಾ ಅವರು ಪ್ರಮುಖ 
ಪಾತ್ರವನ್ನು ನಿರ್ವಹಿಸಿದ್ದಾರೆ. ವೃತ್ತಿಯಲ್ಲಿ ಅವರು ವಕೀಲರಾಗಿದ್ದು po ರಾಷ್ಟ್ರೀಯ 
ವಾದಿಗಳಾಗಿದ್ದರು. ಆರಂಭದಲ್ಲಿ ಆಸರು. ಮುಸ್ಲಿಂ ಲೀಗಿನ ಜೊತೆಗೆ ಗುರುತಿಸಿಕೊಂಡಿರಲಿಲ್ಲ 
ಹಾಗೂ ತಾತ್ವಿಕವಾಗಿ ಅದರ. ವಿರೋಧಿಯಾಗಿದ್ದರು. ಅಂದಿನ ದಿನಗಳಲ್ಲಿ ಅವರನ್ನು 
ಹಿಂದೂಮುಸ್ಲಿಂ ಏಕತೆಯ ರಾಯಭಾರಿ ಎಂದು ಪರಿಗಣಿಸಿದ್ದರು. 1913ರಲ್ಲಿ. 


ಮುಸ್ಲಿ೦ಲೀಗಿನ ಸದಸ್ಯರಾಗುವ ಮೂಲಕ ಭಾರತ ಮುಸ್ಲಿಂ ಸಮುದಾಯದ ನಾಯಕರಾಗಿ 
ರೂಪುಗೊಳ್ಳತೊಡಗಿದರು. 


1927ರಲ್ಲಿ ಜಿನ್ನಾ ಅವರು ನಾಲ್ಕು ಅಂಶಗಳ ಬೇಡಿಕೆಗಳನ್ನು 
ಮುಂದಿಟ್ಟರು. ಇವನ್ನು ದಿಲ್ಲಿ ಘೋಷಣೆ ಎನ್ನುವರು. ಈ 
ಅಂಶಗಳು ಮತೀಯ ರಾಜಕಾರಣಕ್ಕೆ ನೀರೆರೆದವು. ಈ ನಾಲ್ಕು 
ಅಂಶಗಳು 1928ರಲ್ಲಿ ಜಿನ್ನಾರವರು ಸಿದ್ಧ ಪಡಿಸಿದ "14 ಅಂಶಗಳ 
ದಾಖಲೆ'ಯ ಭಾಗವಾಗಿ ಅಂತರ್ಗತಗೊಂಡವು. ಈ 14 
ಅಂಶಗಳ ದಾಖಲೆ ಮುಸ್ಲಿಲೀಗಿನ ಮತೀಯ ರಾಜಕಾರಣದ 
ಸೈದ್ಧಾಂತಿಕ ಮಾರ್ಗದರ್ಶಿಯಾಗಿತ್ತು. ಜಿನ್ನಾ ಅವರು 1936ರ 
ನಂತರ "ಎರಡು ರಾಷ್ಟ್ರಗಳ ಸಿದ್ಧಾಂತ'ದ ಪ್ರತಿಪಾದಕರಾದರು. 
ಈ ಪ್ರತಿಪಾದನೆಯು 1940ರ ಮುಸ್ಲಿಂ ಲೀಗ್‌ನ ಲಾಹೋರ್‌ 
ಅಧಿವೇಶನದಲ್ಲಿ ಅಂಗೀಕಾರವಾಯಿತು. ಈ ಹಿನ್ನೆಲೆಯಲ್ಲಿ 
ನಡೆದ ಮುಂದಿನ ರಾಜಕೀಯ ಬೆಳವಣಿಗೆಗಳು ಭಾರತವನ್ನು ವಿಭಜಿಸುವ ಮೂಲಕ 
ಪಾಕಿಸ್ತಾನದ ಉದಯಕ್ಕೆ ಕಾರಣವಾದವು. 


4.17 ಮಹಮ್ಮದ್‌ ಆಲಿ ಜಿನ್ನಾ 


ಚೌಧಲಿ ರಹಮತ್‌ ಆಅ ಮತ್ತು ಅವರ ಮೂರು, ಮಂ೦ಥಿ ಪ್ಲೇಹತರು 1939ರಲ್ಲಿ ಬರೆದ 
ಪತ್ರವೊ೦ದರಲ್ಲ ಪ್ರ ಪ್ರತ್ಯೇಕ ಮುಖ್ತಂ ರಾಜ್ಯದ ರಚನೆಯನ್ನು ಪ್ರಪ್ತಾಖಿಪಿದ್ದರು. ಪಂಜಾಬ್‌, 
ಅಫ್‌ಫನ್‌, ಕಾಶ್ಮಿ 9ರ, ಪಿಂಧ್‌ ಮತ್ತು ಬಲೂಚಿಸ್ತಾನ್‌ ಎಂಬ ಪ ಪ್ರಾಂತ್ಯದಳ "ಹೆಸರಿನ ಮೊದಲ 
ಇುಂಲ್ಲಿಷ್‌ ೩೬. ಬಳಪಿಕೊಂಕೆ "ಪಾಕಿಸ್ತಾನ" ಎಂದು ಕರೆಯಲಾಗಿದೆ. PAKISTAN 
ಹೆಸರಿನ ಕೊನೆಯ ಮೂರು ವರ್ಣದಳು ಬಲೂಚಿಸ್ತಾನ ಪ್ರಾಂತ್ಯವನ್ನು ಸಂಕೇತಿಸುತ್ತದೆ. 


12 ಸುಭಾಷ್‌ಚಂದ್ರ ಬೋಸ್‌ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆ 


ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್‌ಚ೦ದ್ರ ಬೋಸರ ಪಾತ್ರ ಅನನ್ಯವಾದುದು. ಅವರು 
ಕಲ್ಕತ್ತ ವಿಶ್ವವಿದ್ಯಾನಿಲಯದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು. ಲಂಡನಿನಲ್ಲಿ ಐಸಿವಸ್‌. 
ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್‌ ಪಡೆದಿದ್ದರು. ರಿ "ದೇಶಬಂಧು" ಚಿತ್ತರಂಜನ್‌ ದಾಸರ 
ಪ್ರಭಾವದಿಂದ ಚಳವಳಿಗೆ SAIN ರಾಜಕೀಯಕ್ಕೆ ಧುಮುಕಿದರು. ವಿಶೇಷವಾಗಿ ಸ ಸ್ವಾಮಿ 
ವಿವೇಕಾನಂದರ ಬದುಕು ಮತ್ತು ಬರವಣಿಗೆಗಳಿಂದ ಹ ಸ್ಫೂರ್ತಿ ಪಡೆದಿದ್ದರು. 


ಸುಭಾಷರು ಗಾಂಧೀಜಿಯವರ ಬಗೆಗೆ ಅಪಾರ ಗೌರವ ಹೊಂದಿದ್ದರು. ಆದರೆ ಅವರ 
ರಾಜನೀತಿಯನ್ನು ವಿರೋಧಿಸಿದರು. ಕೊನೆಗೆ ಗಾ೦ಧೀಜಿ ಅವರೊಂದಿಗೆ ತೀವ್ರ ಭಿನ್ನಾಭಿಪ್ರಾಯ 
ತಳೆದು 1939ರಲ್ಲಿ ಕಾಂಗೆಸ್‌ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಬಂದರು. 
ನಂತರ "ಫಾರ್ವರ್ಡ್‌ ಬ್ಲಾಕ್‌' ಎಂಬ ಹೊಸ ಪಕ್ಷವನ್ನು ಸಂಘಟಿಸಿದರು. 


ಈ ವೇಳೆ ಎರಡನೆಯ ಮಹಾಯುದ್ಧ ಭರದಿಂದ 
ಸಾಗುತ್ತಿತ್ತು (19391945). ಬ್ರಿಟಿಷರು ಬೋಸರ ಕ್ರಾಂತಿಕಾರಿ 
ನಿಲುವನ್ನು ಗಮನಿಸಿ, ಅವರು ಅಪಾಯಕಾರಿ ಎಂದು 
ಪರಿಗಣಿಸಿ ಗೃಹಬ೦ಧನದಲ್ಲಿ ಇರಿಸಿದರು. ಆದರೆ ಬೋಸರು 
ಬಂಧನದಿಂದ ರಹಸ್ಯವಾಗಿ ತಪ್ಪಿಸಿಕೊಂಡು ಪೇಷಾವರ 
ಮತ್ತು ಕಾಬೂಲ್‌ (ಅಫ್‌ಫಾನಿಸ್ತಾನ) ಮೂಲಕ ಮಾಸ್ಕೂಗೆ 
ಹೋಗುವ ಪ್ರಯಾಸಕಾರಿ ಪ್ರಯಾಣವನ್ನು ಕೈಗೊಂಡರು. 
ಅಲ್ಲಿಂದ ವಿಮಾನದ ಮೂಲಕ ಜರ್ಮನಿಯ ಬರ್ಲಿನ್‌ 
ನಗರಕ್ಕೆ ತೆರಳಿದರು. ಜರ್ಮನಿಯ ಸರ್ವಾಧಿಕಾರಿ 
ಹಿಟ್ಟರ್‌ನೊಂದಿಗೆ ಒಪ್ಪಂದ ಮಾಡಿಕೊಂಡರು. ಬ್ರಿಟಿಷರನ್ನು 4.18 ಸುಭಾಷ್‌ಚಂದ್ರ ಬೋಸ್‌ 
ಭಾರತದಿಂದ ಹೊರದಬ್ಬುವುದು ಅವರ ಮಹಾನ್‌ 
ಯೋಜನೆಯಾಗಿತ್ತು. (ಆಗ ಜರ್ಮನಿಯ ಎರುದ್ಧ ಬ್ರಿಟಿಷರು ಎರಡನೇ ಜಾಗತಿಕ ಯುದ್ದದಲ್ಲಿ 
ತೊಡಗಿದ್ದರು). 


ಈ ನಡುವೆ ಜಪಾನ್‌ ಬ್ರಿಟಿಷರ ವಿರುದ್ಧ ಎರಡನೇ. ಮಹಾಯುದ್ಧವನ್ನು ಪ್ರವೇಶಿಸಿತು. 
ಯುದ್ದದಲ್ಲಿ ಬ್ರಿಟನಿನ ಸೇವೆಯಲ್ಲಿದ್ದ ಸುಮಾರು 40,000 ಭಾರತೀಯ ಸೈನಿಕರು ಜಪಾನಿನ 
ಯುದ್ಧ ಖೈದಿಗಳಾಗಿದ್ದರು. ಅವರು ಮೋಹನ್‌.ಸಿಂಗ್‌ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ 
ಸೇನೆ (ಇಂಡಿಯನ್‌ ನೇಷನಲ್‌ ಆರ್ಮಿಐ.ಎನ್‌.ಎ.) ಅಥವಾ ಆಜಾದ್‌ ಹಿಂದ್‌ ಫೌಜ್‌ 
ಎ೦ಬ ಹೆಸರಿನಿಂದ ಸಂಘಟಿತರಾಗಿದ್ದರು. 1943ರಲ್ಲಿ ಸುಭಾಷ್‌ಚಂದರು ಸಿಂಗಾಪುರಕ್ಕೆ 
ಬಂದು ಐಎನ್‌ಎಯ ನಾಯಕತ್ವ. ವಹಿಸಿಕೊಂಡರು. ಸುಭಾಷರನ್ನು "ನೇತಾಜಿ' ಎಂದು 
ಕರೆಯಲಾಯಿತು. ಶೀಘ್ರವೇ ನೇತಾಜಿಯವರು ಸಿಂಗಾಪುರದಲ್ಲಿ "ಸ್ವತಂತ್ರ ಭಾರತದ ಹಂಗಾಮಿ 
ಸರ್ಕಾರ'ವನ್ನು ಸ್ಥಾಪಿಸಿದರು. ಜರ್ಮನಿ, ಇಟಲಿ ಮತ್ತು ಜಪಾನ್‌ ದೇಶಗಳು ಅದಕ್ಕೆ ಮಾನ್ಯತೆ 
ನೀಡಿದವು. "ಚಲೋ ದಿಲ್ಲಿ' ಎಂಬ ಘೋಷಣೆಯೊಂದಿಗೆ ನೇತಾಜಿಯವರ ನಾಯಕತ್ವದಲ್ಲಿ 
ಐಎನ್‌ಎ ಬರ್ಮದ ಕಡೆಯಿಂದ ಭಾರತದ ಪ್ರದೇಶದಲ್ಲಿ (ಈಗಿನ ಮಣಿಪುರ) ಸುಮಾರು 
150 ಮೈಲಿಗಳಷ್ಟು ಮುನ್ನುಗ್ಗಿತು. ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಭಾರತೀಯ 
ನೆಲದ ಮೇಲೆ ಹಾರಿಸಿತು. ಆದರೆ ಅಲ್ಪಕಾಲದಲ್ಲೇ ಬ್ರಿಟಿಷ್‌ ಸೇನೆ ಬರ್ಮದ ರಾಜಧಾನಿ 
ರಂಗೂನನ್ನು ವಶಪಡಿಸಿಕೊಂಡಿದ್ದರಿಂದ ಐಎನ್‌ಎಗೆ ಹಿನ್ನಡೆ ಉಂಟಾಯಿತು. ಐಎನ್‌ಎ 
ಸೈನಿಕರನ್ನು ನಿಶ್ಶಸ್ತ್ರಗೊಳಿಸಿ ಖೈದಿಗಳನ್ನಾಗಿ ಮಾಡಲಾಯಿತು. ಶತ್ರುಪಡೆಗೆ ಜಪಾನ್‌ ಶರಣಾದ 
ಬಳಿಕ (1945) ನೇತಾಜಿ ಟೋಕಿಯೊಗೆ ತೆರಳುವಾಗ ಅಲ್ಲಿ ನಡೆದ ವಿಮಾನ ದುರಂತದಲ್ಲಿ 
ಅವರು ಮೃತಪಟ್ಟರೆಂದು ಹೇಳಲಾಗುತ್ತದೆ. ಆದರೆ ವಿಮಾನ ದುರಂತದ ಬಗ್ಗೆ ವಿವಾದಗಳು 
ತಲೆದೋರಿವೆ. 


ಐಎನ್‌ಎ ತನ್ನ ತತ್‌ಕ್ಷಣದ ಗುರಿಸಾಧಿಸುವಲ್ಲಿ ವಿಫಲವಾದದ್ದೇನೊ ನಿಜ. ಆದರೆ 
ಸ್ವಾತಂತ್ರ್ಯ ಹೋರಾಟದಲ್ಲಿ ಅದಕ್ಕೊಂದು ಮಹತ್ವದ ಸ್ಥಾನವಿದೆ. "ನೀವು ರಕ್ತವನ್ನು ನೀಡಿದರೆ, 
ನಾನು ನಿಮಗೆ ಸ ಸ್ವಾತಂತ್ರ್ಯವನ್ನು ನೀಡುತ್ತೇನೆ” ಎಂದು ಸೇತಾಜಿ ದಿಟ್ಟತನದ ಕರೆ “ನೀಡಿದರು. 
ನೇತಾಜಿಯವರ ಅಪತ್ರಿಮ ಸಾಮರ್ಥ್ಯಗಳಿಗೆ ಐಎನ್‌ಎ ಸ ಸಾಕ್ಷಿಯಾಗಿ ನಿಂತಿದೆ. ಕಲ್ಪತ್ತದಿಂದ 
ಮಾಸ್ಕೊಗೆ ಮತ್ತು ಜರ್ಮನಿಯಿಂದ "ಜಪಾನಿಗೆ ಆ ಬಿಕ್ಕಟ್ಟನ ದಿನಗಳಲ್ಲಿ ಅವರು ಮಾಡಿರುವ 
ಪ್ರಯಾಣಗಳು ಭಾರತೀಯ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಸಾಹಸದ ಕ್ಷಣಗಳಾಗಿವೆ. 
ಬ್ರಿಟನಿನ ಶತ್ರುಗಳ ನೆರವಿನಿಂದ ಭಾರತವನ್ನು ಸ್ಪತಂತ್ರಗೊಳಿಸುವುದು ಸುಭಾಷರ ಏಕೈಕ 
ಗುರಿಯಾಗಿತ್ತು. ಅವರು ಭಾರತದ ಜನತೆಗೆ ಧೈರ್ಯ, ಸಾಹಸ ಮತ್ತು ಉದಾತ್ತವಾದ 
ದೇಶಪ್ರೇಮದ ಉಜ್ಜ್ವಲ ಪರಂಪರೆಯನ್ನೇ ಬಿಟ್ಟು ಹೋಗಿದ್ದಾರೆ. 


ಐಎನ್‌ಎ ತನ್ನ ಗುರಿಯನ್ನು ಸಾಧಿಸುವಲ್ಲಿ ವಿಫಲವಾದರೂ, ಅದಕ್ಕೆ ಇತಿಹಾಸದಲ್ಲಿ 
ಮಹತ್ವದ ಸ್ಥಾನವಿದೆ. ಅವರ ಹೋರಾಟಗಳು ಅವರಿಗೆ ಭಾರತದ ಚರಿತ್ರೆಯಲ್ಲಿ ಅಚ್ಚಳಿಯದ 
ಸ್ಥಾನವನ್ನು ತಂದುಕೊಟ್ಟಿವೆ. 


13 ಅಂಬೇಡ್ಕರ್‌ ಮತ್ತು ಅವರ ಸುಧಾರಣೆಗಳು 


ಡಾ. ಬಿ.ಆರ್‌. ಅಂಬೇಡ್ಕರ್‌ (1891-1956) ಅವರು ದಲಿತ 
ಮತ್ತು ಇತರೆ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ 
ಶ್ರಮಿಸಿದ ದೊಡ್ಡಿ ಹೋರಾಟಗಾರರು. ಅತ್ಯಂತ 
ಪ್ರತಿಭಾವಂತರಾಗಿದ್ದ ಅವರು ಸತತ ಅಧ್ಯಯನದಿಂದ ವಿಶೇಷ 
ವ್ಯಕ್ತಿತ್ವವನ್ನು ಸ್ವಯಂ ರೂಪಿಸಿಕೊ೦ಡವರು. ಇಂದಿಗೂ ಪ್ರತಿಷ್ಠಿತ 
ವೆನಿಸಿಕೊಂಡಿರುವ ಲಂಡನ್‌ ಸ್ಕೂಲ್‌ ಆಫ್‌ ಎಕನಾಮಿಕ್ಸ್‌ 
ಕೊಲಂಬಿಯ ವಿಶ್ವವಿದ್ಯಾಲಯದಿಂದ (ಅಮೆರಿಕ) ಪಿ.ಎಚ್‌.ಡಿ., 
ಎಲ್‌.ಎಲ್‌.ಡಿ. ಪದವಿಗಳನ್ನು ಪಡೆದುಕೊಂಡರು. ಬಾರ್‌ಅಟ್‌ಲಾ 
ಕೂಡ ಪಡೆದರು. ಅವರು ಪಡೆದ ಶೈಕ್ಷಣಿಕ ಪದವಿಗಳೇ ಅವರ 
ಬೌದ್ಧಿಕ ಮೇರು ವ್ಯಕ್ತಿತ್ವವನ್ನು ಹೇಳುತ್ತವೆ. ಸಾಮಾಜಿಕ 
ಬದಲಾವಣೆಯನ್ನು ಸಂವಿಧಾನಾತ್ಮಕ ಮಾರ್ಗದಲ್ಲೇ 
ಪಡೆಯಬೇಕೆಂಬ ಅವರ ಸಂಕಲ್ಪ ಮತ್ತು ಕಾರ್ಯಶೀಲತೆ ಅವರ ವಿಶೇಷ ಗುಣಗಳು. ಮುಂದೆ 
ಸ್ವತಂತ್ರ ಭಾರತದ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ 
ರೂಪುಗೊಳಿಸುವ ನಾಯಕತ್ವದ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಸಂವಿಧಾನ ಶಿಲ್ಪಿ ಎಂದೇ 
ಖ್ಯಾತರಾದರು. 


419 ಡಾ. ಬಿ. ಆರ್‌, ಅಂಬೇಡ್ಕರ್‌ 


ಅಂಬೇಡ್ಕರ್‌ ಭಾರತೀಯ ರಾಷ್ಟ್ರೀಯತೆಯ ತುಸು ವಿಭಿನ್ನ ಪರಿಕಲ್ಪನೆಯ 
ಪ್ರಿನಿಧಿಯಾಗಿದ್ದರು. ಗಾಂಧೀಜಿಯವರಿಗೆ ರಜಕೀಯ ಸ್ವಾತಂತ್ರ್ಯ ಮೊದಲ 'ಅದ್ಯತೆಯಾಗಿದ್ದರೆ. 
ಅಂಬೇಡ್ಕರ್‌ರವರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಮೊದಲ 'ಅದ್ಯತೆಯಾಗಿತ್ತು. ಸಾಮಾಜಿಕವಾಗಿ 


ತುಳಿತಕ್ಕೊಳಗಾದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಮೇಲೆ ಬರಬೇಕು 
ಎಂಬುದು ಅವರಿಗೆ ಮುಖ್ಯವಾಗಿತ್ತು. ಹೀಗಾಗಿ ಅವರು ದನಿಯಿಲ್ಲದ ಲಕ್ಷಾಂತರ ಭಾರತೀಯರ 
ಪ್ರತಿನಿಧಿಯಾಗಿದ್ದರು. ಅವರು ಅಸ್ಪಶ್ಯ ಜಾತಿಗೆ ಸೇರಿದವರಾದ್ದರಿಂದ, ಎಲ್ಲಾ ತರದ 
ಅವಮಾನಗಳನ್ನು ಮತ್ತು ಸಾಮಾಜಿಕ ಬಹಿಷ್ಕಾರಗಳನ್ನು ಅನುಭವಿಸಿದರು. ದಲಿತರು ಮತ್ತು 
ಶೋಷಿತರು ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆದಾಗ ಮಾತ್ರ ಅವರ ವಿಮೋಚನೆ ಎಂಬುದು 


ಅವರ ನಿಲುವಾಗಿತ್ತು. 


ಚಟುವಟಕೆ : ಅ೦ಬೇಡ್ಕರ್‌ ಬರೆದ ಕೃತಿಗಳನ್ನು ಪಟ್ಟಮಾಡಿ ಹಾಡೂ ಅವರು ಸಿದ್ಧಪಡಿಸಿದ 
"ಹಿ೦ದೂ ಕೂಡ್‌ ಇಲ್ಲ'ನ್ನು ಕುರಿತು ಮಾಹಿತಿ ಪಂದ್ರಹಿಲಿಲಿ. 


ಡಾ. ಅಂಬೇಡ್ಕರ್‌ ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನಿನಲ್ಲಿ ನಡೆದ ಮೂರೂ 
ದುಂಡುಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದರು. ಬ್ರಿಟಿಷರಿಂದ ಘೋಷಿಸಲ್ಪಟ್ಟ "ಮತೀಯ 
ತೀರ್ಪು' (ಕಮ್ಯೂನಲ್‌ ಎವಾರ್ಡ್‌) (1932) ದಲಿತ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು 
ಕಲ್ಪಿಸಿತು. ಈ ತೀರ್ಪನ್ನು ಒಪ್ಪದ ಗಾಂಧೀಜಿಯವರು,ಯರವಾಡಾ (ಪುಣೆ) ಸೆರೆಮನೆಯಲ್ಲಿ 
ಆಮರಣ ಉಪವಾಸವನ್ನು ಕೈಗೊಂಡರು. ಅಂತಿಮವಾಗಿ. ಗಾಂಧೀಜಿ ಮತ್ತು ಅಂಬೇಡ್ಕರ್‌ 
ನಡುವೆ ಪುಣೆ ಒಪ್ಪಂದದ (1932) ಮೂಲಕ ಸಮಸ್ಯೆ ಅಂತ್ಯಗೊಂಡಿತು. ಅವರು ಸ್ಪತಂತ್ರ 
ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. 1956 ಡಿಸೆಂಬರ್‌ 6ರಂದು ತೀರಿಕೊಂಡರು. 


ಇದಕ್ಕೆ ಕೆಲವೇ ತಿಂಗಳುಗಳ ಮೊದಲು ಬೌದ್ಧಮತಕ್ಕೆ ಮತಾಂತರಗೊಂಡಿದ್ದರು. 1990ರಲ್ಲಿ 
ಅವರಿಗೆ ಮರಣೋತ್ತರವಾಗಿ ಭಾರತರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. 


ಅಂಬೇಡ್ಡರ್‌ರವರು ಅಸ್ಪೃಶ್ಯರ ಪ್ರದತಿದಾಗಿ “ಮೂಕನಾಯಕ” ಮತ್ತು "ಬಹಿಷ್ಟೃತ ಭಾರತ” 
ಎ೦ಬ ಪತ್ರಿಕೆರಕ ಸಂಪಾದಕರಾಗಿದ್ದರು. ಅವರು ಸ್ಥಾಪಿಪಿದ ಸಂಘಟನೆಯೆಂದರೆ ಬಹಿಷ್ಟೃತ 
ಹಿತಕಾಲಿಣಿ ಪಬಾ. 


14 ನೆಹರು ಯುಗ (1947-1964) 


ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್‌ಲಾಲ್‌ ನೆಹರು 1947 1964ರ 


ಅವಧಿಯಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುವ ಯೋಜನೆಗಳನ್ನು ಕಾರ್ಯಗತಗೊಳಿಸುವ 
ಪ್ರಯತ್ನವನ್ನು ಮಾಡಿದರು. ಸಮಾಜವಾದಿ ಚಿಂತನೆಗಳು ಮತ್ತು ಉದಾರವಾದಿ ರಾಜಕೀಯ 
ಚಿಂತನೆಗಳಿಂದ ಪ್ರಭಾವಗೊಂಡಿದ್ದ ನೆಹರು ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ 
ಮಧ್ಯಮ ಮಾರ್ಗವನ್ನು ಅನುಸರಿಸಿದರು. ಆರ್ಥಿಕ ಕ್ಷೇತ್ರದಲ್ಲಿ “ಮಿಶ್ರ ಆರ್ಥಿಕ ನೀತಿ' 
(Mixed Economy)ನ್ನು ಅನುಸರಿಸಿದರೆ, ಅಂತರ್‌ರಾಷ್ಟ್ರೀಯ ಸಂಬಂಧಗಳಲ್ಲಿ 


ಅಲಿಪ ನೀತಿಗೆ (Non alignment) ಬದರಾಗಿದರು. 
ಂ ತಾ ತಾ 


ಭೂಪಟ 4.1 ಭಾರತದ ವಿಭಜನೆ, 1947 


ಸ್ವತಂತ್ರ್ಯಾನಂತರದ ಆರಂಭಿಕ ಕಾಲಘಟ್ಟವು ಅನೇಕ ಗೊಂದಲಗಳಿಂದ ಕೂಡಿತ್ತು 
ಈ ಗೊಂದಲಗಳು ನೆಹರು ಅವರಿಗೆ ಹೊಸ ಸವಾಲುಗಳಾಗಿದ್ದವು. ದೇಶ ವಿಭಜನೆಯು 
ಸೃಷ್ಟಿಸಿದ ಆರ್ಥಿಕ ಮತ್ತು ಸಾಮುದಾಯಿಕ ಸಮಸ್ಯೆಗಳು ಭೀಕರವಾಗಿದ್ದವು. ಹೊಸ 
ಅರ್ಥವ್ಯವಸ್ಥೆಯನ್ನು ಕಟ್ಟುವುದು ಒಂದು ಕಡೆಯಾದರೆ, ಮತೀಯ ಗಲಭೆಗಳಿಂದ 
ಭಾವನಾತ್ಮಕವಾಗಿ ಜರ್ಜರಿತವಾಗಿದ್ದ ಸಮುದಾಯಗಳಿಗೆ ಸಾಂತ್ವನ ತುಂಬುವ ಕೆಲಸ 
ಮತ್ತೊಂದು ಸವಾಲಾಗಿತ್ತು. ಎಂಟು ದಶಲಕ್ಷ ನಿರಾಶ್ರಿತರು ಪಾಕಿಸ್ತಾನದಿಂದ ಭಾರತಕ್ಕೆ 
ವಲಸೆ ಬಂದರು. ಅವರ ಪುನರ್‌ವಸತಿ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು. ಇವುಗಳನ್ನು 
ಸಮರ್ಪಕವಾಗಿ ನಿರ್ವಹಿಸಿದರು. ಸಮರ್ಥರಾದ ಸಹೋದ್ಯೋಗಿಗಳನ್ನು ಈ ಸಂದರ್ಭದಲ್ಲಿ 
ಬಳಸಿಕೊಂಡರು. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ.(1951) ತರುವ 
ಮೂಲಕ ದೇಶದ ಪ್ರಗತಿಗೆ ಭದ್ರ ಬುನಾದಿ ಹಾಕಿದರು. ಮತ್ತೊಂದು: ತೀವ್ರತರ ಸವಾಲು 
ಎದುರಾದದ್ದು ದೇಶೀಯ ಸಂಸ್ಥಾನಗಳಿಂದ. ಸ್ವತಂತ್ರಪೂರ್ವದಲ್ಲಿ ಸುಮಾರು 562 
ಸಂಸ್ಥಾನಗಳಿದ್ದುವು. ಅವುಗಳನ್ನು ಗಾಂಧೀಜಿಯವರು "ಭಾರತೀಯ ಭಾರತ” (Indian 
India) ಎಂದು ಕರೆದರು. ಈ ಸಮಸ್ಯೆಯನ್ನು ಎದುರಿಸಲು ಅಂದಿನ ಉಪಪ್ರಧಾನಿ 
ಹಾಗೂ ಗೃಹ ಮಂತ್ರಿಗಳಾದ "ಉಕ್ಕಿನ ಮನುಷ್ಯ' ಎಂದೇ ಖ್ಯಾತಿ ಪಡೆದಿರುವ ಸರದಾರ್‌ 
ವಲ್ಲಭಭಾಯಿ ಪಟೇಲ್‌ ಅವರನ್ನು ನಿಯೋಜಿಸಿದರು.' ಪಟೇಲರು ಈ ಜವಾಬ್ದಾರಿಯನ್ನು 


ದಕ್ಷತೆಯಿಂದಲೆ ನಿಭಾಯಿಸಿದರು. ಜುನಾಘಡ್‌. ಮತ್ತು ಹೈದರಾಬಾದ್‌ ಸಂಸ್ಥಾನಗಳನ್ನು 
ಒತ್ತಾಯಪೂರ್ವಕವಾಗಿ ವಿಲೀನಗೊಳಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಪ್ರಮುಖ ಭಾಗಗಳು 
ಭಾರತಕ್ಕೆ ಸೇರ್ಪಡೆಯಾದರೂ, ಪಾಕ್‌ ಆಕ್ರಮಿತ ಕಾಶ್ಮೀರ ಕಗ್ಗಂಟಾಗಿ ಉಳಿದಿದೆ. 


ಸ್ವತಂತ್ರ್ಯ ಭಾರತಕ್ಕೆ ತನ್ನದೇ ಆದ ಸಂವಿಧಾನದ ಅವಶ್ಯಕತೆಯಿತ್ತು. ಆದ್ದರಿ೦ದ ಸ್ವತಂತ್ರ 
ಪೂರ್ವದಲ್ಲಿಯೇ ಡಾ. ರಾಜೇ೦ದ್ರ ಪ್ರಸಾದ್‌ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಭೆ 
ನೇಮಕಗೊಂಡಿತು. ಅದರಲ್ಲಿ 299 ಜನ ಸದಸ್ಯರಿದ್ದರು. ಡಾ. ಬಿ.ಆರ್‌. ಅಂಬೇಡ್ಕರ್‌ ಅವರು 
ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಂತಿಮವಾಗಿ ಜನವರಿ 26, 1950ರಂದು 
ನೂತನ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿತು. ರಾಜೇಂದ್ರ ಪ್ರಸಾದ್‌ ಅವರೇ ಸ್ವತಂತ್ರ ಭಾರತದ 
ಮೊದಲ ರಾಷ್ಟ್ರಪತಿಯಾದರು. 1962ರಲ್ಲಿ ಚೀನ ಭಾರತದ ಮೇಲೆ ಅನಿರೀಕ್ಷಿತ ಆಕ್ರಮಣವನ್ನು 
ಮಾಡಿತು. ಇದರಿಂದ ಮತ್ತಷ್ಟು ತುರ್ತಾಗಿ ರಕ್ಷಣಾ ವ್ಯವಸ್ಥೆಯನ್ನು ಕಟ್ಟಬೇಕಾಯಿತು. ನೆಹರು 
ಅವರು ಈ ಸವಾಲನ್ನು ಸಮರ್ಥವಾಗಿಯೆ ನಿರ್ವಹಿಸಿದರು. 


ಚಟುವಟಣಕೆ 
ಭಾರತದ ರಾಷ್ಟ್ರಪತಿಗಳ ಹಾಡೂ ಉಪರಾಷ್ಟ್ರಪಠಿದಳ ಹೆಪರುದಳನ್ನು ಪಂದ್ರಹಿವಿಲಿ. 


ಸ್ಥ 


ಆ 


3 
ಪೇಷಾವರ 
ಅರಾವಲ್ಲಿಂಡಿ 
ಅಜಮ್ಮು 


ರಿ ಅಜಲಿಯನ್‌ವಾಲಇ 


ಘಾ 


ಲಾಹೋ ೨ _9ಸಿಮ್ಹಾ 2 
ಲೂದಿಯಾನ” ಅಚಂಡೀಗಿಡ್‌- 


2 


9 ಡಾರ್ಜಲಿಂಗ್‌ 


*ಹೈದರಾಬಾದ್‌ 


ಭೂಪಟ 42 ಐತಿಹಾಸಿಕ ಸ್ಥಳಗಳು 


ಮುಖ್ಯ ಇಸವಿಗಳು 

ಭಾರತಕ್ಷೆ ಅಧಿಕಾರ ಹಸ್ತಾಂತರಿಸುವ ಘೋಷಣೆ 1947 ಜೂನ್‌ 3 
ಸ್ವತಂತ್ರ ಪಾಕಿಸ್ಥಾನದ ರಚನೆ 1247 ಆದಸ್ಸ್‌ 14 
ಸ್ವತಂತ್ರ ಭಾರತದ ರಚನೆ 1947 ಆದಸ್ಟ್‌ 15 
ನೆಹರು ಯುದ 120471964 


ಅಭ್ಯಾಸಗಳು 


1 ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ. 
ಗಾಂಧೀಯವರ ರಾಜಕೀಯ ಗುರು 
ಚೌರಿಚೌರ ಘಟನೆಯು 
“ಸಂಪೂರ್ಣ ಸ್ವರಾಜ್ಯ” ನಿರ್ಣಯವು 
ಕಾಂಗ್ರೆಸ್‌ ಸೋಷಲಿಸ್ಟ್‌ ಪಕ್ಷದ ಮಹಾಕಾರ್ಯದರ್ಶಿ ಆಗಿದ್ದರು. 


ಸ್ವತಂತ್ರ್ಯ ಭಾರತದ ಮೊದಲ" ಪ್ರಧಾನಮಂತ್ರಿ ಆಗಿದ್ದರು. 


'ಎರಡು ರಾಷ್ಟಗಳ ಸಿದ್ಧಾಂತ' ಪ್ರತಿಪಾದಿಸಿದವರು 


ಭಾರತೀಯ ರಾಷ್ಟ್ರೀಯ; ಸೇನೆ (ಐ.ಎನ್‌.ಎ.)ಯ ನಾಯಕತ್ವವನ್ನು 
ವಹಿಸಿದರು. 


ಸಂವಿಧಾನ ರಚನಾ ಸಭೆಯ ಅ ನ್ಯಕ್ಷರು 
ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 
ಗಾಂಧೀಜಿ ಅವರು ಎಲ್ಲಿ, ಯಾವಾಗ ಜನಿಸಿದರು? 
ಫಾರ್ವರ್ಡ್‌ ಬ್ಲಾಕ್‌' ಆರಂಭಿಸಿದವರು ಯಾರು? 
ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಗಾಂಧೀಜಿ ನೀಡಿದ ಘೋಷಣೆ ಯಾವುದು? 


“ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ' ಎಂಬ ಘೋಷಣೆ ನೀಡಿದವರು 
ಯಾರು? 


5 ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? 
6 "ಭಾರತದ ಉಕ್ಕಿನ ಮನುಷ್ಯ' ಎಂದು ಖ್ಯಾತರಾದವರು ಯಾರು? 
111 ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 
ದಾಂಡಿ ಯಾತ್ರೆಯ ಪ್ರಾಮುಖ್ಯತೆ ಏನು? 


ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಕುರಿತು ಬರೆಯಿರಿ. 
ಪ್ರಮುಖ ಆದಿವಾಸಿ ಮತ್ತು ರೈತ ಚಳವಳಿಗಳನ್ನು ಹೆಸರಿಸಿರಿ. 
IV ಟಿಪ್ಪಣಿ ಬರೆಯಿರಿ. 


1 ಸುಭಾಷ್‌ಚಂದ್ರ ಬೋಸ್‌ 


2 ಡಾ. ಬಿ.ಆರ್‌. ಅಂಬೇಡ್ಕರ್‌ 


ಚಟುವಟಣಕೆ 
ತ "'ದಾಂಡಿ ಯಾತ್ರೆ' ಮತ್ತು "ಭಾರತ ಇಟ್ಟು ಹೊಲಂ' ಚಳವಳರಳ ಕುರಿತು 
ಹೆಚ್ಚಿನ ಮಾಹಿತಿಯನ್ನು ಪಂದ್ರಹಿಲಿರಿ. 


ಪಾಠ | ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು 


ಪಾಠದ ಪರಿಚಯ 


ಕನ್ನಡ ನಾಡಿಗೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಚರಿತ್ರೆಯಿದೆ. ಕನ್ನಡಿಗರು 
ಚಾರಿತ್ರಿಕವಾಗಿ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಬದುಕಿದವರು. ವಿಜಯನಗರ ಸಾಮ್ರಾಜ್ಯದ 
ಪತನದ ನಂತರ ಕನ್ನಡ ಭಾಷಿಕರ ಪ್ರದೇಶಗಳು ಮರಾಠಾ ಪೇಶ್ವೆಗಳು, ಪಾಳೇಗಾರರು, 
ಇಂಗ್ಲಿಷರು, ಸುಲ್ತಾನರು, ನವಾಬರು ಮುಂತಾದವರ ಆಳ್ವಿಕೆಯಲ್ಲಿ ಇಪ್ಪತ್ತು ಆಡಳಿತ ಘಟಕಗಳಲ್ಲಿ 
ಹಂಚಿಹೋದವು. ಇದರಿಂದ ಕನ್ನಡಿಗರು ಕನ್ನಡ ನೆಲದಲ್ಲಿಯೆ ಪರಕೀಯತೆಯ ಭಾವನೆಯನ್ನು 
ಅನುಭವಿಸುತ್ತಿದ್ದರು. ಬ್ರಿಟಿಷರು ದಾಸ್‌ ೬11 ಅನುಕೂಲಕ್ಕೆ ಮಾತ್ರ ಪ್ರದೇಶಗಳನ್ನು 
ವಿಭಜಿಸಿದರೇ "ಹೊರತು, ಭಾಷೆ ಮತ್ತು ಸಂಸ್ಕೃತಿಯನ್ನು ಪರಿಗಣಿಸಲಿಲ್ಲ. ದ್‌ ಪಾಠದಲ್ಲಿ 
ಕರ್ನಾಟಕ ಏಕೀಕರಣ ಚಳವಳಿಯ ಹಂತಗಳನ್ನು. ಪರಿಚಯಿಸಲಾಗಿದೆ. ಏಕೀಕರಣ ಸೃಷ್ಟಿಸಿದ 
ಗಡಿ ವಿವಾದಗಳನ್ನು ಕೂಡ ನಿರೂಪಿಸಲಾಗಿದೆ. 


ಸಾಮರ್ಥ್ಯಗಳು 


ಕರ್ನಾಟಕ ಏಕೀಕರಣದ ಹಿನ್ನೆಲೆ-ಹಾಗೂ ಚಳವಳಿಯ ಪ್ರಮುಖ ಹಂತಗಳನ್ನು 
ಅರಿಯುವರು. 


ಏಕೀಕರಣ ಚಳವಳಿಯನ್ನು ರೂಪಿಸಿದ ಮಹನೀಯರ ಬಗ್ಗೆ ತಿಳಿಯುವರು. 


1956ರ ಅನಂತರ ಹುಟ್ಟಿಕೊಂಡ: ಗಡಿ ವಿವಾದಗಳನ್ನು ಅರ್ಥೈಸಿಕೊಂಡು 
ಪರಿಹಾರವನ್ನು ಸೂಚಿಸುವರು. 


1.ಏಕೀಕರಣದ ಚಾರಿತ್ರಿಕ ಹಿನ್ನೆಲೆ 


`ಕವಿರಾಜಮಾರ್ಗ' ಕೃತಿಯಲ್ಲಿ ಕನ್ನಡನಾಡು ಕಾವೇರಿಯಿಂದ ಗೋದಾವರಿಯವರೆಗೆ 
ಇತ್ತು ಎಂದು ವರ್ಣಿಸಲಾಗಿದೆ. ಅನೇಕ ಕನ್ನಡ ಅರಸುಮನೆತನಗಳು ಈ ಭಾಗವನ್ನು 
ಆಳಿದವು. ಆದರೆ ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ಕನ್ನಡ ಪ್ರದೇಶಗಳು 
ರಾಜಕೀಯ ಸ್ಥಿತ್ಯ೦ತರಗಳಿಗೆ ಒಳಗಾದವು. ರಾಜಕೀಯವಾಗಿ ಮೇಲ್ಸೈ ಸಾಧಿಸಿದ ಶಕ್ತಿಗಳು 
ಕನ್ನಡ ಮತ್ತು ಕನ್ನಡಿಗರನ್ನು ಗೌಣವಾಗಿಸಿದವು. ಟಿಪ್ಪುವಿನ ಮರಣದ ನ೦ತರ ಬ್ರಿಟಿಷರು 
ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳನ್ನು ಬೇರೆ ಬೇರೆ ಭಾಷಿಕ ಹಿನ್ನೆಲೆಯ ರಾಜಕೀಯ 
ಶಕ್ತಿಗಳ ಅಧೀನಕ್ಕೆ ವರ್ಗಾಯಿಸಿದರು. ಕನ್ನಡಿಗರು ಮರಾಠ, ನಿಜಾಮ ಮುಂತಾದವರ 
ಅಧೀನದಲ್ಲಿ ಪರಕೀಯ ಭಾವನೆಯಿ೦ದ ಬದುಕುವ ಅನಿವಾರ್ಯತೆಯನ್ನು ಎದುರಿಸಿದರು. 
ಇಂತಹ ಪ್ರತಿಕೂಲ ಸನ್ನಿವೇಶಗಳಿಂದ ಹೊರಬಂದು ಕನ್ನಡಿಗರು ಒಂದು ರಾಜ್ಯವನ್ನು 
ಕಟ್ಟಿಕೊಂಡು, ಒಂದು ಆಡಳಿತದಲ್ಲಿರಲು ಹೋರಾಟಗಳನ್ನು ನಡೆಸಿದರು. ಇದನ್ನೇ ಏಕೀಕರಣ 
ಚಳವಳಿಯೆಂದು ಕರೆಯಲಾಗಿದೆ. 


ಏಕೀಕರಣದ ಆರಂಭಿಕ ಹೆಜ್ಜೆಯನ್ನು ಇಟ್ಟವರು ಮುಂಬೈಕರ್ನಾಟಕ ಭಾಗದ ಜನರು. 
ರಾ.ಹಾ. ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ 1890ರಲ್ಲಿ ಆರಂಭವಾದ “ಕರ್ನಾಟಕ 
ವಿದ್ಯಾವರ್ಧಕ ಸಂಘ” ಏಕೀಕರಣ ಕಲೆಗ ಸಾಂಸ್ಥಿಕ ರೂಪವನ್ನು ನೀಡಿತು. ವೆಂಕಟಿರಂಗೋ 
ಕಟ್ಟಿಯಂತಹ ಮಹನೀಯರು ಏಕೀಕರಣದ ಲೆರಂಬಿಕ ಹಂತದಲ್ಲಿ ತಮ್ಮ ಸೇವೆಯನ್ನು 
ಸಲ್ಲಿಸಿದ್ದಾರೆ. 


ಚಟುವಟಕೆ: ಮುಂಬೈಕರ್ನಾಟಕ ಪ್ರ ಪ್ರದೇಶದಲ್ಲ ಕನ್ನಡ ಶಾಲೆಗಳನ್ನು ಆರಂಭ ಪಲು ಶ್ರಮಿವಿದ 
ಡೆಪ್ಕೂಟ ಚೆನ್ನಬಸಪ್ಪನವರ ಬದೆದೆ ಮಾಹಿತಿಯನ್ನು ಸ೦ದ್ರಹಿಪಿದಿ. 


1915ರಲ್ಲಿ ಪ್ರಾರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ತು. ಹಾಗೂ ಕರ್ನಾಟಕ ಸಭಾ (1916) 
ಈ ಚಳವಳಿಯನ್ನು ಮುಂದುವರೆಸಿದವು. 


1924ರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣ 
ರಾವ್‌ ಅವರು "ಉದಯವಾಗಲಿ ನಮ್ಮ ಚೆಲುವ ಕನ್ನಡನಾಡು' ಎಂಬ ಸ್ವಾಗತಗೀತೆಯನ್ನು 
ಹಾಡುವ ಮೂಲಕ ಏಕೀಕರಣ ಚಳವಳಿಗೆ ವಿದ್ಯುತ್‌ ಸಂಚಲನವನ್ನು ತಂದುಕೊಟ್ಟರು. ಈ 
ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಗಾಂಧೀಜಿಯವರು ಏಕೀಕರಣಕ್ಕೆ ತಮ್ಮ ಬೆಂಬಲವನ್ನು ನೀಡಿದರು. 
ಏಕೀಕರಣ ಚಳವಳಿಯು ಸ್ವಾತಂತ್ರ್ಯ ಚಳವಳಿಗೆ: ಪೂರಕವಾಗಿಯೆ ಬೆಳೆಯಿತು. 


ಚಟುವಟಕೆ: ಏಶಿಂಕರಣಕ ದುಡಿದ ಸಾಹಿತಿದಳ ಹೆಸರನ್ನು ಪಟ್ಟಮಾಣ. ಇ.ಎ೦.ಶ್ರಿಂ. ಅವರ 
ಬದೆದೆ ಹೆಚ್ಚಿನ ಮಾಹಿತಿಯನ್ನು ಕಲೆಹಾ. 


ಕರ್ನಾಟಕದ ಇಪ್ಪತ್ತು ಆಡಳಿತ ಪ್ರದೇಶಗಳು 


1 ಮದ್ರಾಸು-ಕರ್ನಾಟಕ ಃ ಬಳ್ಳಾರಿ, ದಕ್ಷಿಣ ಕನ್ನಡ, ನೀಲಗಿಲಿ ಜಿಲ್ಲೆಗಳು ಹಾದೂ 
ಇತರ ತಾಲ್ಲೂಕುಗಳು. (ಬ್ರಷ್‌ ಆಡದ) 

2 ಮುಂಬೈ-ಕರ್ನಾಟಕ : ಉತ್ತರ ಕನ್ನಡ. ಧಾರವಾಡ, ವಿಜಯಾಪುರ ಮತ್ತು ಬೆಳದಾವಿ 
ಇಲ್ಲೆದಳು ಮತ್ತು ಇತರ ಮೂರು ತಾಲ್ಲೂಕುಗಳು. 
(ಟ್ರಿಟಿಷ್‌ ಆಡಳತ 

3 ಕೂಡದು : ಚಿಂಫ್‌ ಕಮಿಷನರ್‌ ಆಡಆತ. (ಟ್ರಟಷ್‌ ಆಡಳತ) 

4 'ಕಂಬೋನೈಂಬ್‌' ಕರ್ನಾಟಕ : ಬೆಳದಾವಿ ಮತ್ತು ಬೆಂಗಳೂರು ಇವು ಮಿಲಟಲಿ ಸ್ಟೇಷನ್‌ 
ಅಥವಾ ದ೦ಡುಪ್ರದೇಶದಳು. (ಬ್ರಟಷ್‌ ಆಡಳತ) 

೮ ಮೈಸೂರು : ಮೈಸೂರು, ಮಂಡ್ಯ, ಹಾಸನ. ಶಿವಮೊದ್ಧ, ಚಿಕ್ಕಮದಳೂರು, 
ಚಿತ್ರದುರ್ದ, ತುಮಕೂರು, ಕೋಲಾರ ಮತ್ತು ಬೆಂಗಳೂರು 
(ಮೈಸೂರು ಪಂಸ್ಥಾನ) 

6 ಹೈದರಾಬಾದ್‌ ಸಂಸ್ಥಾನ : ಕಲಬುರಗಿ, ಬಂದರ್‌ ಮತ್ತು ರಾಯಚೂರು ಜಲ್ಲೆಗಳು 
(ಹೈದರಾಬಾದ್‌ ಸಂಸ್ಥಾನ). 

7 ೦೦ದ 2೦ ಚಿಕ್ಷಪುಟ್ಟ 14 ಸಂಸ್ಥಾನದಳು. 
ಇಟು ೨೦ ತಿ ಘಟಕರಳು. 


2 ಏಕೀಕರಣ ಚಳವಳಿಯಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಪಾತ್ರ 


ದಿನಪತ್ರಿಕೆ ಹಾಗೂ ಮತ್ತು ವಾರಪತ್ರಿಕೆಗಳು ಮತ್ತು ಸಾಹಿತ್ಯ ಕೃತಿಗಳು ಇವು ಏಕೀಕರಣ 
ಚಳವಳಿಗೆ ಪ್ರೇರಣೆ ನೀಡಿದವು. ಮುಂಬೈ, ಕರ್ನಾಟಕ, ಮೈಸೂರು ಸಂಸ್ಥಾನ ಮತ್ತು ಕರಾವಳಿ 
ಕರ್ನಾಟಕದಲ್ಲಿ ಅನೇಕ ಪತ್ರಿಕೆಗಳು ಪ್ರಕಟಗೊಳ್ಳುತ್ತಿದ್ದವು. 


ಪ್ರಮುಖ ವೃತ್ತ ಪತ್ರಿಕೆಗಳು : 
ಮುಂಬೈಕರ್ನಾಟಕ "ನಜಬಯ', “ರಾಜಹ೦ಸ', “ಕರ್ನಾಟಕ ವೃತ್ತ”, `ಕನ್ನಡ ಕೇಪಲಿ 
"ಕರ್ನಾಟಕ ವೈಭವ", 


ಮೈಸೂರು ಸಂಸ್ಥಾನ “ಸೂರ್ಯೋದಯ ಪ್ರ ಪ್ರಕಾಶಿಹಾ', "ಹಿತಬೋಧಿನಿ', "ವೃತ್ತಾಂತ ಚಿ೦ತಾಮಣಿ', 
`ಮೈಸೂರು ಹೆರಾಲ್ಡ್‌. 


ಕರ್ನಾಟಕದ ನಾಡುನುಡಿ ಸಂಸ್ಕೃತಿಗಳ ಸ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ 
ಆಲೂರ ವೆಂಕಟರಾಯರು. ಕರ್ನಾಟಕ ಅಂದಿನ ದುಃ ಸ್ಥಿತಿಯನ್ನು `ಕಂಡು ಅವರು ಹೀಗೆಂದು 
ಉದ್ಧರಿಸಿದ್ದರು: “ಛೇ, ಕರ್ನಾಟಕವೆಲ್ಲಿದೆ?... ನಾಲ್ಕಾರು ಕಡೆ ಹರಿದು ಹಂಚಿಹೋದ 
ಕರ್ನಾಟಕವನ್ನು ಹೊಲಿದು ಅಖಂಡವಾಗಿ ಮಾಡುವವರಾರು? ಅಷ್ಟೊಂದು ಅಭಿಮಾನ 
ಉಂಟೇನು?” 


51 ಆಲೂರ ವೆಂಕಟರಾಯರು 
ಕರ್ನಾಟಕ ಕುಲಪುರೋಹಿತ’ 


ಕನ್ನಡನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ 
ಉದ್ದೇಶವಾಗಿತ್ತು. ಆದಕ್ಕಾಗಿ 4ರ್ನಾಟಕದ ಗತವೈ ಭವ' ಎಂಬ ಪುಸ್ತಕ ಬರೆದು ತಮ್ಮ 
ಖರ್ಚಿನಿಂದ ಪ್ರಕಟಿಸಿದರು. ಇದು ಅತ್ಯ ೦ತ ಸ್ಫೂರ್ತಿದಾಯಕ ಪುಸ್ತಕವಾಗಿತ್ತು ಹೈ ದರಾಬಾದಿನ 
ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ (1941) “ಕರ್ನಾಟಕ ಕುಲಪುರೋಹಿತ' | ಬಿರುದನ್ನು 
ಡರು ಮುಂಬೈಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಬರಲು ಶಾಂತಕವಿಗಳ 


5.2 ರಾಷಕವಿ ಗೋವಿಂದ ಪೈ 
ಆ 


ಪಾತ್ರ ದೊಡ್ಡದು. ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ, “ಬೇಡಲು ಕನ್ನ ಡದಾಸಯ್ಯ ಬಂದಿಹ, 
ನೀಡಿರಮ್ಮಾ" ತಡಮಾಡದಲೇ್‌ ಎಂದು ದಾಸಯ್ಯನಾಗಿ ಹಾಡಿ ೬ಣ ಸಂಗಹಿ ಸಿದರು. 
ಕುವೆಂಪು ಅವರ “ಜಯಹೇ ಕರ್ನಾಟಕ ಮಾತೆ', "ನೀ ಮೆಟ್ಟುವ ನೆಲ ಅದೇ 'ಕರ್ನಾಟಕ' 
ಮುಂತಾದವು ಲಕ್ಷೋಪಲಕ್ಷ ಕನ್ನಡಿಗರ ಹೃದಯ ತಟ್ಟಿತು. ಹುಯಿಲಗೋಳ ನಾರಾಯಣರಾವ್‌ 
ಅವರ "ಉದಯವಾಗಲಿ “ನಮ್ಮ ಚೆಲುವ ಕನ್ನಡ ನಾಡು' ಎಂಬ ನಾಡಗೀತೆಯು ಅತ್ಯಂತ 
ಜನಪ್ರಿಯವಾಯಿತು. ಕನ್ನಡದ “ವೊದಲ “ರಾಷ್ಟ್ರಕವಿ” ಮಂಜೇಶ್ವರ ಗೋವಿಂದ ಪೆ ಪೈ ಅವರು 
ಕರ್ನಾಟಕದಲ್ಲಿ ಕಾಸರಗೋಡು ವಿಲೀನಗೊಳ್ಳಬೇಕೆಂದು ಕೊನೆಯವರೆಗೂ ಹೋರಾಡಿದರು. 
ಇನ್ನೂ ಅನೇಕ ಕವಿಗಳು, ಲೇಖಕರು ಕನ್ನ ಡಿಗರಲ್ಲಿ ತೀವ್ರ ಅಭಿಮಾನ ಮೂಡಿಸಿದರು. 


3 ಸ್ವಾತಂತ್ರ್ಯೋತ್ತರ ಏಕೀಕರಣ ಚಳವಳಿ 


ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕಾಲಾವಧಿಯ ಏಕೀಕರಣದ ಕನಸು ನನಸಾದುದು 
ದೇಶ ಸ್ವಾತಂತ್ರ್ಯಗಳಿಸಿದ ಅನಂತರವೇ, ಅದೂ ಮೂರು ಹಂತಗಳಲ್ಲಿ. 


1 ಮೊದಲನೆಯ ಹಂತ (1947-48) 


1947ರ ಮೊದಲು ನಮ್ಮ ದೇಶದಲ್ಲಿ ಎರಡು. ಬಗೆಯ ರಾಜ್ಯಗಳಿದ್ದುವು: ಬ್ರಿಟಿಷ್‌ ಭಾರತದ 
ಪ್ರಾಂತ್ಯಗಳು ಮತ್ತು ಅರಸೊತ್ತಿಗೆಯ (ಸಂಸ್ಥಾನಿಕ) 562 ರಾಜ್ಯಗಳು. ಸಂವಿಧಾನ ಸಭೆಯು 
ಭಾರತವನ್ನು ಭಾಷಾ ಷಾವಾರು “ಪ್ರಾಂತ್ಯಗಳಾಗಿ ರೂಪಿಸದೆ, ಭಾರತವನ್ನು ನಾಲ್ಕು ಬಗೆಯ 
ಆಡಳಿತ ಘಟಕಗಳನ್ನಾಗಿ ವಿಂಗಡಿಸಿತು: ಅವೇ ಎ; ಬಿ, ಸಿ ಮತ್ತು ಡಿ ಘಟಕಗಳು. "ಅದರಂತೆ 


ಕರ್ನಾಟಕದ ಇಪ್ಪತ್ತು ಆಡಳಿತ ಘಟಕಗಳನ್ನು ಐದು ಘಟಕಗಳಾಗಿ" ಪುನರ್‌ವಿಂಗಡಿಸಲಾಯಿತು. 
ಈ ಐದು ಘಟಕಗಳೆಂದರೆ ಮುಂಬೈ. ಮದಾಸ್‌, ಮೈಸೂರು, ಹೈ ದರಾಬಾದ್‌ ಮತ್ತು ಕೊಡಗು 
ಕರ್ನಾಟಕಗಳು. ಇದು ಕರ್ನಾಟಕ್‌ ಏಕೀಕರಣದ ನಟ್ಟನಲ್ಲಿ ಧಶಿಪಲಸಂಯ ಹಂತೆವಾಯಿತು. 


2 ಎರಡನೆಯ ಹಂತ (1953) 


195152ರಲ್ಲಿ ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಚುನಾವಣೆಯ 
ನಂತರ ಉಗ್ರ ಚಳುವಳಿಯ ಮನೋಭಾವದ “ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ 
ಪರಿಷತ್‌' ಎಂಬ ಪಕ್ಷ ಉದಯಿಸಿತು (1952). ಈ ಪಕ್ಷ ಏಕೀಕರಣಕ್ಕಾಗಿ ಸತ್ಯಾಗ್ರಹ ನಡೆಸಿ 
ಸುಮಾರು 5000 ಮರಿದಿ ಬಂಧಿತರಾಗಿ ಸೆರೆಮನೆ ಸೇರಿದೆರು. ಅಂದಿನ ಮುಖ್ಯ ಮಂತಿಗಳಾದ 
ಕೆಂಗಲ್‌ ಹನುಮಂತಯ್ಯನವರು ಏಕೀಕರಣಕ್ಕೆ ಬೆಂಬಲವನ್ನು ನೀಡಿದರು. "ಐವರು 
ಏಕೀಕರಣದ ಪರವಾಗಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡರು. 


1೨52ರಲ್ಲಿ ಪೊಟ್ಟ ಶ್ರೀರಾಮುಲು ಎಂಬ ಆಂದ್ರದ ಮುಖಂಡರು ಆಂದ್ರ ಪ್ರಾಂತ ವಮ 
ರಚಿಸಲು ಒಡ್ಡಾಂಖನಿ ಉಪವಾಸ ಕೈದೊಂಡು 58 ಏನದಳ ನಂತರ ನಿಧನ 1 
ಆಂದ್ರದಲ್ಲಿ ತೀವ್ರವಾದ ರಲಭೆರಳುಂಬಾದವು. ಶ್ರೀರಾಮುಲು ನಿಧನದ ಬಳಕ ಪ್ರಧಾನಿ ನೆಹರು 
ಆಂಧ್ರ ರಾಜ್ಯವನ್ನು ರಚಿಸಲು ಸರ್ಕಾರ ನಿರ್ಧಲಿಪಿದೆಯೆಂದು ಘೋಷಿಪಿದರು. ಅದರಂತೆ ಆಂಧ್ರ 
ಪ್ರದೇಶ ರಚನೆಯಾಯಖತು (1553). 


ಆಂಧ್ರ ಪ್ರದೇಶ ರಚನೆಯಾದಾಗ ಬಳ್ಳಾರಿ ಜಿಲ್ಲೆಯ ಏಳು ತಾಲ್ಲೂಕುಗಳನ್ನು ಮೈಸೂರು 
ಪ್ರಾಂತಕ್ಕೆ ಸೇರಿಸಲಾಯಿತು. ಇದು ಏಕೀಕರಣದ ಎರಡನೆಯ ಹಂತ. 


3 ಕೊನೆಯ ಹಂತ (1956) 


ಆಂಧ್ರ ಪ್ರದೇಶ ರಚನೆಯಾದ ನಂತರ ಭಾಷೆಯ ಆಧಾರದಲ್ಲಿ ಭಾರತದ 
ಪುನರ್‌ವಿಂಗಡನೆಯ ಬೇಡಿಕೆ ತೀವ್ರಗೊಂಡಿತು. ಕೇಂದ್ರ ಸರ್ಕಾರವು ರಾಜ್ಯಗಳ ಪುನರ್‌ 
ವಿಂಗಡನೆಯನ್ನು ಕುರಿತು ವರದಿ ನೀಡಲು "ರಾಜ್ಯ ಪುನರ್‌ವಿಂಗಡಣಾ ಆಯೋಗ'ವನ್ನು 
(ಎಸ್‌.ಆರ್‌.ಸಿ.) ನೇಮಿಸಿತು. ಅದರ ಅಧ್ಯಕ್ಷರು ಎಸ್‌. ಫಜಲ್‌ ಅಲಿ (ಆದ್ದರಿಂದ "ಫಜಲ್‌ 
ಅಲಿ ಆಯೋಗ' ಎನ್ನುವರು). ಅದರ ಇತರ ಸದಸ್ಯರು ಎಚ್‌.ಎನ್‌ ಕುಂಜ್ರು ಮತ್ತು 
ಕೆ.ಎಂ.ಪಣಿಕ್ಕರ್‌. ಆಯೋಗವು 1955ರಲ್ಲಿ ವರದಿಯನ್ನು ಸಲ್ಲಿಸಿತು. ಅದರಂತೆ ಭಾರತದ 
ರಾಜ್ಯಗಳ ಪುನರ್‌ವಿಂಗಡನೆಯು ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಗಳಲ್ಲಿ 
ನಡೆಯಿತು. ನಾಡಿನ ಎಲ್ಲ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು. 
ಆದರೆ ಕಾಸರಗೋಡನ್ನು ಕೇರಳ ರಾಜ್ಯಕ್ಕೆ ಸೇರಿಸಿದ್ದನ್ನೂ ಬಳ್ಳಾರಿ ಜಿಲ್ಲೆಯ ಕುರಿತು ಮಾಡಿದ 
ಸಲಹೆಗಳನ್ನೂ ಕನ್ನಡಿಗರು ಏಕಕಂಠದಿ೦ದ ಪ್ರತಿಭಟಿಸಿದರು. ಮೈಸೂರು ವಿಧಾನಸಭೆಯು 
ಬಳ್ಳಾರಿಯನ್ನು ಮೈಸೂರಿನಿಂದ ಪ್ರತ್ಯೇಕಗೊಳಿಸಬಾರದೆ೦ಂದೂ ನೂತನ ರಾಜ್ಯಕ್ಕೆ “ಮೈಸೂರು 
ರಾಜ್ಯ'ವೆ೦ದು ಹೆಸರಿಸಬೇಕೆಂದೂ ತೀರ್ಮಾನಕ್ಕೆ: ಬಂತು. (ಫಜಲ್‌ ಆಲಿ ಆಯೋಗವು 
ಬಳ್ಳಾರಿ ಜಿಲ್ಲೆಯ ಬಹುಭಾಗವನ್ನು ಆಂಧ್ರ ಪ್ರದೇಶಕ್ಕೆ ಮರಳಿಸಲು ಶಿಫಾರಸು ಮಾಡಿತ್ತು). 


ಕೇಂದ್ರ ಸರ್ಕಾರವು ಬಳ್ಳಾರಿಯನ್ನು. ಕುರಿತು ಮೈಸೂರು ವಿಧಾನಸಭೆಯು ತಳೆದ 
ಅಭಿಪ್ರಾಯವನ್ನು ಅಂಗೀಕರಿಸಿತು. ಏಕೀಕರಣಗೊಂಡ ಕರ್ನಾಟಕವು 1956ರ ನವೆಂಬರ್‌ 1 
ರಂದು "ವಿಶಾಲ ಮೈಸೂರು ರಾಜ್ಯ' ಎಂಬ ಹೆಸರಿನೊಂದಿಗೆ ಅಸ್ತಿತ್ವಕ್ಕೆ ಬಂತು. 


ಏಕೀಕರಣೋತ್ತರ ಕರ್ನಾಟಕ 


1 ಬಳ್ಜಾರಿ ಜಲ್ಲೆಯನ್ನು ಒಳಗೊ೦ಡ ಮೈಸೂರು ಮೈಸೂರು, ಮಂಡ್ಯ. ಬೆ೦ಂದಳೂರು, ಶೋಲಾರ, 
ಹಾಸನ. ತುಮಕೂರು, ಚಿಕ್ಕಮದಳೂರು, 
ಶಿವಮೊದ್ಧ. ಚಿತ್ರದುರ್ದ ಮತ್ತು ಐಳ್ವಾಲಿ. 


p>) ಮುಂಬೈ ರಾಜ್ಯದ ನಾಲ್ವು ಜಲ್ಲೆಗಳು ಬೆಳದಾವಿ, ಧಾರವಾಡ, ವಿಜಯಾಪುರ ಮತ್ತು 
ಉತ್ತರ ಕನ್ನಡ. 

3 ದಕ್ಷಿಣ ಕನ್ನಡ ಇಲ್ಲೆ ದಕ್ಷಿಣ ಕನ್ನಡ ಜಲ್ಲೆ (ಕಾಪರದೋಡು ತಾಲ್ಫೂಹು 

ಮತ್ತು ಕೊಯಮುತ್ತೂರು ಜಲ್ಲೆಯ ಹೊಳ್ಳೆೇದಾಲ 


ಸ ತಾಡನ ಇನ್ನ ೫೨೨೨೨೨. 
೮ ಹೈದರಾಬಾದ್‌ ರಾಜ್ಯದ ಮೂರು ಜಲ್ಲೆಗಳು ಕಲಮಬುರರಿ, ರಾಯಚೂರು ಮತ್ತು ಇಂದರ್‌. 


ಒಟ್ಟು 19 ಜಲ್ಲೆಗಳು ಇದ್ದವು. (ಇ೦ದು ಒಟ್ಟು 30 ಜಲ್ಲೆಗಳವೆ.) 


| ಕರ್ನಾಟಕ ಏಕೀಕರಣ (1956) 


[1] ಮದ್ರಾಸ್‌ ಪ್ರಾಂತದಿಂದ 
2 ಮುಂಬೈ ಪ್ರಾಂತದಿಂದ 
[| ಹೈದರಾಬಾದ್‌ ಪ್ರಾಂತದಿಂದ 


ಭೂಪಟ 5.2 ಕರ್ನಾಟಕ ಏಕೇಕರಣ (1956) 


ಚಟುವಟಕೆ : ಮೂವತ್ತು ಇಲ್ಲೆರಳ ಹೆಪರುದಳನ್ನು ಪಟ್ಟಮಾಡಿದಿ. 


ಮೈಸೂರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್‌ ಹನುಮಂತಯ್ಯನವರು 
ರಾಜ್ಯದ ಜನತೆಯನ್ನು ಒಟ್ಟುಗೂಡಿಸುವ ಪ್ರಯತ್ನವನ್ನು ಮಾಡಿದರು. ತರುವಾಯ 
1956ರಲ್ಲಿ ಉದಯಿಸಿದ ಮೈಸೂರು ರಾಜ್ಯಕ್ಕೆ ಎಸ್‌. ನಿಜಲಿಂಗಪ್ಪನವರು ಪ್ರಥಮ 
ಮುಖ್ಯಮಂತ್ರಿಗಳಾದರು. 1973 ನವೆಂಬರ್‌ 1ರಂದು ಅಂದಿನ ಮುಖ್ಯಮಂತ್ರಿಗಳಾದ 
ಡಿ. ದೇವರಾಜ ಅರಸ್‌ ಅವರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ” ಎಂದು ನಾಮಕರಣ 


ಮಾಡಿದರು. 


53 ಕೆಂಗಲ್‌ ಹನುಮಂತಯ್ಯ NS. RESUS 5.5 ಡಿ. ದೇವರಾಜ ಅರಸ್‌ 
ಮುಖ್ಯಮಂತ್ರಿ ಮೈಸೂರು ರಾಜ್ಯದ ಪಥಮ ಮುಖ್ಯಮಂತ್ರಿ 
| ಮುಖ್ಯಮಂತ್ರಿ 


4 ಗಡಿ ವಿವಾದಗಳು 


ರಾಷ್ಟ್ರೀಯ ದ್ಧ ೃಷ್ಟಿಕೋನದಲ್ಲೇ ಭಾಷಾವಾರು ಪ್ರಾಂತಗಳ ರಚನೆಯನ್ನು ಪರಿಗಣಿಸಿದ್ದರಿಂದ 
ಗಡಿಭಾಗದ ಕೆಲವು ಪ್ರದೇಶಗಳ ಕನ್ನಡಿಗರು ಅನ್ಯಾಯಕ್ಕೆ ಒಳಗಾದರು. ಜಾಗ “ಬಹು 
ಸಂಖ್ಯಾತರಾದರೂ ಬೇರೆ ಭಾಷಿಕ ಸಾಂತ ಸೇರ್ಪಡೆಯಾದ್ದರಿಂದ ಅಲ್ಲಿನ ಪರಿಸ್ಥಿತಿಯಲ್ಲಿ 
ಅವರು ಅಲ್ಲಸಂಖ್ಯಾತರಾದರು. ಹೀಗಾಗಿ ಇಂದಿಗೂ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ 
ಹೋರಾಟಗಾರರು ಈ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಮರಳಿ ಪಡೆಯುವ ಆಶಾಭಾವನೆಯಿಂದ 
ಹೋರಾಟಗಳನ್ನು ನಡೆಸುತ್ತಿದ್ದಾರೆ. ಪ್ರಮುಖವಾಗಿ ಮಹಾರಾಷ್ಟ್ರ ಕೇರಳ, ಆಂಧ್ರ ಪ್ರದೇಶ ಮತ್ತು 
ಬುನನಾತುಗ ಜೊತೆ ನಿರಂತರ ಸಂಘರ್ಷ ನಡೆಯುತ್ತಿದೆ. ಆದರೆ ಈ ವಿಷಯವನ್ನು 
ಇತ್ಯರ್ಥಪಡಿಸುವ ಅಧಿಕಾರ ಕೇದ್ರ ಸರಕಾರದ ಬಳಿಯಿದೆ. 


ಚಟುವಟಕೆ: ಕನ್ನಡಾಭಮಾನವನ್ನು ಮೂಡಿಸುವ ಪದ್ಯಗಳನ್ನು ಪಂದ್ರಹಿನಲಿ. 


1 ಕರ್ನಾಟಕಮಹಾರಾಷ್ಟ್ರ ನಡುವಣ ವಿವಾದ 


ಬಹುಸಂಖ್ಯಾತ ಕನ್ನಡಿಗರಿರುವ ಕೆಲವು ಪ್ರದೇಶಗಳು ಇಂದಿಗೂ ಮಹಾರಾಷ್ಟದಲ್ಲಿವೆ. 
ಅವುಗಳಲ್ಲಿ ಅಕ್ಕಲಕೋಟೆ. ದಕ್ಷಿಣ ಸೊಲ್ಲಾಪುರ ಮತ್ತು ಜತ್‌ ತಾಲ್ಲೂಕುಗಳು ಮುಖ್ಯ ವಾದವು. 
ಆದರೆ ಪ್ರಮುಖ ಸಂಘರ್ಷ ನಡೆದಿರುವುದು ಬೆಳಗಾವಿ ನಗರಕ್ಕಾಗಿ. ಮಹಾರಾಷ್ಟ ಸರಕಾರವು 
ಬೆಳಗಾವಿ ತನಗೆ ಸೇರಬೇಕೆಂದು ನಿರಂತರವಾಗಿ ಒತ್ತಡವನ್ನು ಹೇರುತ್ತಿದೆ. ಸ 


ಕರ್ನಾಟಕ ಸರಕಾರ ಮತ್ತು ಕನ್ನ ಡಪರ ಸಂಘಟನೆಗಳು ಮಹಾರಾಷ್ಟದ ಬೇಡಿಕೆಯನ್ನು 
ಸಮರ್ಥವಾಗಿ ಅಲ್ಲಗಳೆಯುತ್ತಲೇ ಬಂಕ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯು Bus 
ಮತ್ತು ಇತರ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸ ಸೇರಿಸಬೇಕೆಂದು ಪ್ರತಿಪಾದಿಸುತ್ತಲೇ ಇದೆ. 


ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವಿನ ಗಡಿ ಭಾಗಗಳನ್ನು ಕುರಿತು ಅಧ್ಯಯನ 
ಮಾಡಿ ಶಿಫಾರಸು ಮಾಡಲು 1966ರಲ್ಲಿ ಏಕಸದಸ್ಯ ಸಮಿತಿಯನ್ನು ಮೆಹರ್‌ ಚಂದ್‌ 
ಮಹಾಜನ್‌ ಅವರ ನೇತೃತ್ವದಲ್ಲಿ ಕೇಂದ ಸರಕಾರ" ನೇಮಕ ಮಾಡಿತು. ಮಹಾಜನ್‌ 
ವರದಿಯು ಬೆಳಗಾವಿ ಕರ್ನಾಟಕದ ಭಾಗವೆಂದೇ ಶಿಫಾರಸು ಮಾಡಿತು. ಕರ್ನಾಟಕದ 
ಪಾಲಿಗೆ ಮಹಾಜನ್‌ ವರದಿಯ ಶಿಫಾರಸೇ ಅಂತಿಮ. ಕರ್ನಾಟಕ ಸರಕಾರವು ಬೆಳಗಾವಿಯಲ್ಲಿ 
ಸುವರ್ಣ ಸೌಧವನ್ನು ಕಟ್ಟಿಸಿ ಶಾಸನಸಭೆಗಳ ಕಲಾಪಗಳನ್ನು ವರ್ಷದಲ್ಲಿ ಒಂದು ಬಾರಿ 
ನಡೆಸುತ್ತ ಬರುತ್ತಿದೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ. 


2 ಕರ್ನಾಟಕ ಕೇರಳ ನಡುವಣ ವಿವಾದ. 


ಇಲ್ಲಿ ಪ್ರಮುಖ ವಿವಾದವಿರುವುದು ಕಾಸರಗೋಡು ಪ್ರದೇಶಕ್ಕೆ ಸಂಬಂಧಿಸಿದ್ದು. 
ಐತಿಹಾಸಿಕವಾಗಿ ಕಾಸರಗೋಡು. ಪ್ರದೇಶ ಕನ್ನಡ ರಾಜವಂಶಗಳ ಆಳ್ವಿಕೆಗೆ ಸೇರಿತ್ತು. ಕೆಳದಿ 
ಸಂಸ್ಥಾನದ ಶಿವಪ್ಪ ನಾಯಕ ಮುಂತಾದವರು ಈ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು 
ಸಾಧಿಸಿದ್ದರು. ಬೇಕಲ್‌ ಕೋಟೆಯನ್ನು ಇಕ್ಕೇರಿ ಸಂಸ್ಥಾನದವರು ಕಟ್ಟಿಸಿದ್ದರೆಂದು' ದಾಖಲೆಗಳು. 
ಹೇಳುತ್ತವೆ. ಹೀಗೆ ಸಾಂಸ್ಕೃತಿಕವಾಗಿ ಕನ್ನಡ *ನಾಡಿನೊಂದಿಗೆ ಸಂಬಂಧವಿರುವ ಕಾಸರಗೋಡು 
ಇಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಮುಖ್ಯ ಕಾರಣ ರಾಜ್ಯ ಪುನರ್‌ವಿಂಗಡಣಾ 
ಆಯೋಗವು ತನ್ನ ವರದಿಯಲ್ಲಿ (1955) ಕಾಸರಗೋಡನ್ನು ಕೇರಳಕ್ಕೆ ವಿಲೀನಗೊಳಿಸಬೇಕೆಂದು 
ಶಿಫಾರಸು ಮಾಡಿದ್ದು. ಇದನ್ನು ವಿರೋಧಿಸಿ ಕರ್ನಾಟಕ ಸಮಿತಿ ಮುಂತಾದ ಹೋರಾಟ 
ಸಂಘಟನೆಗಳು ಹುಟ್ಟಿಕೊಂಡವು. ವಿದ್ಯಾರ್ಥಿಗಳು, ಮಹಿಳೆಯರು, ಸರಕಾರಿ ನೌಕರರು 
ಮುಂತಾದ ವಿವಿಧ ವರ್ಗದವರು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂದು ಹೋರಾಟ 
ಮಾಡಿದರು. ಇಂದಿಗೂ ಕಾಸರಗೋಡಿನ ಪರವಾದ ಹೋರಾಟದ ಪಂಜು ಉರಿಯುತ್ತಲೇ 
ಇದೆ. ಕಯ್ಯಾರ ಕಿಲ್ದಾಣ್ಣಿ ರೈ ಮತ್ತು ಅವರ ಸಹವರ್ತಿಗಳು ಕಾಸರಗೋಡು ಕರ್ನಾಟಕಕ್ಕೆ 
ಸೇರಬೇಕೆಂಬ ಹೋರಾಟಕ್ಕೆ ತಾತ್ವಿಕ ಮತ್ತು ಸಾತ್ತಿಕ ಬೆಂಬಲ ನೀಡುತ್ತಾ ಈ ಹೋರಾಟವನ್ನು 
ಜೀವಂತವಾಗಿಟ್ಟಿದ್ದಾರೆ.4* 


I 


ಅಭ್ಯಾಸಗಳು 


ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 

1 ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಯಾರು? 

2 ಹೈದರಾಬಾದ್‌ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿರಿ. 

3 "ಕರ್ನಾಟಕ ಕುಲಪುರೋಹಿತ' ಎಂದು ಯಾರನ್ನು ಕರೆಯುತ್ತಾರೆ? 

4 ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಎರಡು ಸಂಘಟನೆಗಳನ್ನು ಹೆಸರಿಸಿರಿ. 

5 ಕನ್ನಡದ ಮೊದಲ ರಾಷ್ಟಕವಿ ಯಾರು? 

ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 

1 ಫಜಲ್‌ ಅಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು? 


2 ಕರ್ನಾಟಕವು ಯಾವ ದಿನದಂದು ಏಕೀಕೃತವಾಯಿತು? ಏಕೀಕೃತ ಕರ್ನಾಟಕದ 
ಮೊದಲ ಮುಖ್ಯಮಂತ್ರಿ ಯಾರು) 


ಟಿಪ್ಪಣಿ ಬರೆಯಿರಿ. 
ಆಲೂರ ವೆಂಕಟರಾವ್‌, ಫಜಲ್‌-ಅಲಿ ನಿಯೋಗ 
ಚರ್ಚಿಸಿರಿ. 


ಮಹಾರಾಷ್ಟ್ರ ಕೇರಳ ಮತ್ತು ಕರ್ನಾಟಕ ರಾಜ್ಯಗಳ ನಡುವಿನ ಗಡಿವಿವಾದಗಳಿಗೆ ನಿಮ್ಮ 
ಪರಿಹಾರ ೂಚಿಸಿರಿ. (ಶಿಕ್ಷಕರ ಸಹಾಯ ಪಡೆಯಿರಿ). 


ಚಟುವಣಕೆರಳು 


ಶಶ 1 ಐಕಿಂಕೃತ ಕರ್ನಾಟಕದ (1956) ಗಡಿಗಳನ್ನು ಭಾರತದ ಭೂಪಟದಲ್ಲಿ 
* ದುರುತಡಿಪಿದಿ. 


2 'ಉದಯವಾದಅ ನಮ್ಮ ಚೆಲುವ ಕನ್ನಡ ನಾಡು' ಮತ್ತು ದೋವಿಂದ 
ಪೈಯವರ "ಕನ್ನಡಿಗರ ತಾಂಖ' ಈ ಹಾಡುಗಳನ್ನು ದುಂಪಾಣ ಹಾಡಿರಿ. 


ಸಾಥ ಕರ್ನಾಟಕ ಸಮಾಜಮುಖಿ ಚಳವಳಿಗಳು 


ಪಾಠದ ಪರಿಚಯ 


ಅಧಿಕಾರರೂಢರು ಜನಪರವಲ್ಲದ ನಿರ್ಧಾರ, ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು 
ಕಾರ್ಯಗತ ಮಾಡಲು ಮುಂದಾದಾಗ, ಅವನ್ನು ವಿರೋಧಿಸುವ ಹಕ್ಕು ಜನತೆಯ ಕೈಯಲ್ಲಿದೆ. 
ಕರ್ನಾಟಕದಲ್ಲಿ ಇಂಥ ಪ್ರಸಂಗಗಳು ೬೨111] ಪ್ರಜ್ಞಾವಂತ ನಾಗರಿಕರು ಸಿಡಿದೆದ್ದು 
ಆಂದೋಲನಗಳನ್ನು ನಡೆಸಿದರು. ಇದೇ ವೇಳೆ ದುರ್ಬಲ, ಶೋಷಿತ ಮತ್ತು ಹಿಂದುಳಿದ ವರ್ಗಗಳು 
ತಮ್ಮ ಆರ್ಥಿಕ, ಸಾಮಾಜಿಕ, ಸಾಂಸ್ಕತಿಕ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡಿದರು. ಈ 
ಪಾಠದಲ್ಲಿ ಕರ್ನಾಟಕದ ಪರಿಸರವಾದಿಗಳು, ಮಹಿಳೆಯರು, ರೈತರು, ದಲಿತರು ಮತ್ತು ಕನ್ನಡಪರ 
ಸಂಘಟನೆಗಳು ಮಾಡಿರುವ ಚಳವಳಿಗಳನ್ನು ನಿರೂಪಣೆ ಮಾಡಲಾಗಿದೆಯಲ್ಲದೆ ಅಧಿಕಾರ 
ವಿಕೇಂದ್ರೀಕರಣದ ನಿಟ್ಟಿನಲ್ಲಿ ಜಾರಿಗೊಂಡ ಮಹತ್ವದ ಪಂಚಾಯತ್‌ ರಾಜ್‌ ವ್ಯವಸ್ಥೆಯನ್ನು 
ಕೂಡ ಪರಿಚಯಿಸಲಾಗಿದೆ. 


ಸಾಮರ್ಥ್ಯಗಳು 
ಪರಿಸರ ಚಳವಳಿಯನ್ನು ಕೆಲವು ನಿದರ್ಶನಗಳೂಂದಿಗೆ ಅರಿಯುವರು. 
ಮಹಿಳೆಯ ಸಬಲೀಕರಣಕ್ಕಾಗಿ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಮೆಚ್ಚುವರು. 
ರೈತರು ತಮ್ಮ ಹಿತರಕ್ಷಣೆಗಾಗಿ: ನಡೆಸಿದ. ಹೋರಾಟಗಳನ್ನು ಅರ್ಥೈಸಿಕೊಳ್ಳುವರು. 


ದಲಿತರ ಹೋರಾಟಗಳನ್ನು ಅರಿಯುವರು. 


ಕನ್ನಡ ಕಾವಲು ಚಳವಳಿಗಳ ಪ್ರಸ್ತುತತೆಯನ್ನು ಅರಿತು ಅವುಗಳ ಬಗ್ಗೆ ಆಸಕ್ತಿ 
ವಹಿಸುವರು. 


ಪಂಚಾಯತ್‌ ರಾಜ್‌ ವ್ಯವಸ್ಥೆಯ ಅವಶ್ಯಕತೆಯನ್ನು ಮೆಚ್ಚುವರು. 


ಪರಿಸರ ಚಳವಳಿ 


[8] ನಮ್ಮ ಭೂಮಿಯ ಭಾಗವಾಗಿರುವ ಮಣ್ಣು ಕಲ್ಲು, ನೀರು, ಗಾಳಿ, ಬೆಳಕುಗಳನ್ನು 
ಅವಲಂಬಿಸಿ ಪಶುಪಕ್ಷಿಗಳು, ಗಿಡಮರಗಳು ಮತು ನ ಮನುಷ್ಯ ಸೇರಿದಂತೆ ಉಳಿದೆಲ್ಲ ಜೀವಿಗಳು 
ಬದುಕಬೇಕಾಗಿದೆ. ಪ್ರಕೃತಿಯಲ್ಲಿ ಸಹಜ ಸಮತೋಲನವಿದೆ. ಮನುಷ್ಯ ನಾಗರಿಕನಾಗಿ 
ಬೆಳೆಯುತ್ತಿದ್ದಂತೆ ಪರಿಸ ಸರವನ್ನು ತನ್ನ ಅಂಕೆಯಿಲ್ಲದ ಆಸೆಗಳಿಗೆ ಬಲಿಕೊಡುತ್ತಿದ್ದಾನೆ. 
ಪಕ ತಿಯನ್ನು. ಸೃಷ್ಟಿಯ ಬೆಡಗು KE ಅರಿಯದೆ ಕೇವಲ ತನ್ನ ಉಪಯೋಗಕ್ಕಾಗಿ ಇರುವ 


ಕಚ್ಚಾವಸ್ತುವೆ೦ದು ಪರಿಗಣಿಸಿದ್ದಾನೆ. ಮನೆಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಗುಬ್ಬಚ್ಚಿಗಳನ್ನು 
ನೋಡಲು ಊರ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿಡೆ. 


ಭೂಮಿಯಲ್ಲಿರುವ ಜೈವಿಕ ಮತ್ತು ಅಜೈವಿಕ ಅಂಶದಳೇ ಪರಿಸರ. 


ಕೈಗಾರಿಕಾ ಕ್ರಾಂತಿ, ವಾಣಿಜ್ಯ ವ್ಯಾಪಾರದ ಕ್ರಾಂತಿಗಳು೦ಟಾಗಿ ಪರಿಸರವು ತೀವ್ರವಾಗಿ 
ಹದಗೆಟ್ಟಿದೆ. ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಪರಿಸರದ ಸಂಪತ್ತಿನ ಮೇಲೆ ತಮ್ಮ 
ಹಿಡಿತವನ್ನು ಸಾಧಿಸಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ. ಇದರಿ೦ದ ಅನೇಕ ಹೊಸ ಸಮಸ್ಯೆಗಳು 
ಸೃಷ್ಟಿಯಾಗಿವೆ. ಜನ ಸಮುದಾಯಗಳು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿವೆ. 
ಒಟ್ಟಾರೆ ಪ್ರಾಕೃತಿಕ ಸಂಪತ್ತಿನ ನಾಶದಿಂದ ಬಹುಸಂಖ್ಯಾ ನಾಗರಿಕರು ತೀವ್ರ ಸಂಕಟವನ್ನು 
ಎದುರಿಸುತ್ತಿದ್ದಾರೆ. 20ನೇ ಶತಮಾನದ ಉತ್ತರಾರ್ಧದಲ್ಲಿ ಜನರಲ್ಲಿ ಹೊಸ ಎಚ್ಚರವನ್ನು 
ಮೂಡಿಸುವ ಸಲುವಾಗಿ ಪರಿಸರ ಜಾಗೃತಿ ಚಳವಳಿಗಳು ಆರಂಭವಾದವು. 1970ರ ದಶಕದಲ್ಲಿ 
ಪರಿಸರ ಚಳವಳಿ ಜಾಗತಿಕ ಮಟ್ಟದಲ್ಲಿ ಆರಂಭಗೊಂಡು ಕರ್ನಾಟಕವನ್ನು ತಲುಪಿತು. 


ದಾಂಧೀಜಿಯವರು ಹೇಳುವಂಡೆ, “ಭೂಮಿಯು ಎಲ್ಲರ ಅವಶ್ಯಕತೆಯನ್ನು ಪೂರೈಸುತ್ತದೆ. 
ಆದರೆ ಅದರ ದುರಾಸೆಯನ್ನಲ್ಲ''. 


ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಗಣಿಗಾರಿಕೆ ಪ್ರಾರಂಭವಾದುದರಿ೦ದ ಪರಿಸರ ಸ೦ರಕ್ಷಣಾ 
ಚಳವಳಿ ಅನಿವಾರ್ಯವಾಯಿತು. “ಸಹ್ಯಾದ್ರಿ ಗಣಿ. ವಿರೋಧಿ ವೇದಿಕೆ” ಪ್ರಾರಂಭವಾಗಿ 
ಕುದುರೆಮುಖ ಮತ್ತು ಇತರ ಪ್ರದೇಶಗಳ. ಗಣಿಗಾರಿಕೆಯನ್ನು ವಿರೋಧಿಸಿತು. ಕೇಂದ್ರ 
ಸರಕಾರವೇ ಕಬ್ಬಿಣದ ಗಣಿಗಾರಿಕೆಯ ಕಂಪೆನಿಯನ್ನು ಪ್ರಾರಂಭಿಸಿತ್ತು. ಈ ಗಣಿಗಾರಿಕೆಯಿಂದ 
ಭದ್ರಾ ನದಿಯ ಮೂಲವೇ ಮಲಿನವಾಯಿತು.:ಈ.'ಹೋರಾಟದಿ೦ದ ಸರಕಾರದ ಮೇಲೆ 


ತೀವ್ರ ಒತ್ತಡವು೦ಟಾಗಿ ಕ್ರಮೇಣ ಸರ್ಕಾರವು ಪರಿಸರ ರಕ್ಷಣೆಯ ಕ್ರಮಗಳನ್ನು ಕೈಗೊಂಡಿತು. 


ಸಾಲುಮರದ ತಿಮೃಕ್ತ: ಇಂದಿಗೂ ಹೋರಾಟ ನಡೆಸುತ್ತಿರುವ 85ರ 
ಹರೆಯದ “ಸಾಲುಮರದ ತಿಮ್ಮಕ್ತ' 284 ಮರದಳ ತಾಂ. | % 
ಅಕ್ಲರಸ್ಥರಲ್ಲದಿದ್ದರೂ ಪಲಿಪರ ಸ೦ರಕ್ಷಣೆಯ ಪಾಠ ಹೇಆಕೊಟ್ಟ ನಿಸ್ವಾರ್ಥ 
ಬದುಕು ಇವರದು. 


ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ 
"ತುಂಗಾ ಮೂಲವನ್ನು ಉಳಿಸಿ' ಆಂದೋಲನವನ್ನು ಆರಂಭಿಸಲಾಯಿತು. ಸಹ್ಯಾದ್ರಿ ಪರ್ವತ 
ಶ್ರೇಣಿಯ ಅರಣ್ಯ ಪ್ರದೇಶಗಳು ಕ್ರಮೇಣ ಬರಿದಾಗತೊಡಗಿದವು. ಗಿಡಮರಗಳು ಉಳಿಸಿ 
ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ 
`ಚೆಪ್ಕೊ' ಅಥವಾ `ಅಪ್ಪಿಕೊ' ಚಳವಳಿಗಳು ಆರಂಭಗೊಂಡವು. ಜಿಪ್ಕೊ ಚಳವಳಿಯಲ್ಲಿ 
ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸುಂದರಲಾಲ್‌ ಬಹುಗುಣ ಅವರ ಪಾತ್ರವನ್ನು ನಾವು 
ಮರೆಯುವಂತಿಲ್ಲ. 


ಚಟುವಟಕೆ : ಅಪ್ಪಿಶೊ ಚಳವಆಯ ಧ್ಯೇಯೊಂದ್ದೇಶದಳನ್ನು ಪಟ್ಟಮಾಡಿದಿ. 


ಅರಣ್ಯ ಇಲಾಖೆಯು ನೀಲಗಿರಿ, ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು 
ನೆಡಲಾರಂಭಿಸಿತು. ಈ ಯೋಜನೆಯನ್ನು "ಸಾಮಾಜಿಕ ಅರಣ್ಯ'ವೆನ್ನುವರು. ನೀಲಗಿರಿಯು 
ಅ೦ತರ್‌ಜಲದ ಮಟ್ಟವನ್ನು ಕೆಳಕ್ಕೆ ತಳ್ಳುತ್ತದೆ ಎಂದು ಅದರ ನೆಡುವಿಕೆಯನ್ನು ಪರಿಸರವಾದಿಗಳು 
ವಿರೋಧಿಸಿದರು. 


ದಾವಣಗೆರೆ ಜಿಲ್ಲೆಯ ಹರಿಹರ ಪಾಲಿಫೈಬರ್‌ ಕೈಗಾರಿಕೆಯು ತಾಜ್ಯವಸ್ತುಗಳನ್ನು 
ತುಂಗಭದ್ರಾ ನದಿಗೆ ಬಿಟ್ಟು ನದಿಯ ನೀರನ್ನು ಹಾಳು ಮಾಡುವುದರ ವಿರುದ್ಧ ಹೋರಾಟ 
ನಡೆಯಿತು. ಇತರ ಚಳವಳಿಗಳೆಂದರೆ ಕಾರವಾರದ ಸೀಬರ್ಡ್‌ ನೌಕಾನೆಲೆಯ ವಿರುದ್ದದ 
ಹೋರಾಟ, ಕರಾವಳಿಯಲ್ಲಿ ಕೋಜೆಂಟ್ರಿಕ್ಸ್‌ ನಾಗಾರ್ಜುನ ವಿದ್ಯುತ್‌ ಯೋಜನೆಯ ವಿರುದ್ದ 
ಹೋರಾಟ. ಕೆರೆಗಳನ್ನು ಉಳಿಸಿ ಹೋರಾಟ, ಭದ್ರಾ ಮೇಲ್ದಂಡೆ ಯೋಜನೆಯ ವಿರುದ್ಧದ 
ಹೋರಾಟ, ಕಬ್ಬನ್‌ ಪಾರ್ಕ್‌ ಉಳಿಸಿ, ಕಾರ್ಗಿಲ್‌ ಸೀಡ್ಸ್‌ ಸಂಸ್ಥೆಯ ವಿರುದ್ದದ ಹೋರಾಟ, 
ಕೈಗಾರಿಕಾ ನಗರಗಳ ವಿರುದ್ದದ ಹೋರಾಟ ಮುಂತಾದವು. 


ತೀರ ಇತ್ತೀಚಿಗೆ ರಾಷ್ಟ್ರೀಯ ಮತ್ತು ಅಂತರ್‌ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ 
ಮಾಡಿದವುಗಳೆಂದರೆ ಕರ್ನಾಟಕದಲ್ಲಿ ನಡೆದ 'ಗಣಿಗಾರಿಕಾ ವಿರುದ್ಧದ ಚಳವಳಿಗಳು. ಬಳ್ಳಾರಿ. 
ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, “ದಾವಣಗೆರೆ, ರಾಮನಗರ 
ಮುಂತಾದ ಜಿಲ್ಲೆಗಳಲ್ಲಿ ಗಣಿ ಸಂಪತ್ತನ್ನು ಲೂಟಿ ಹೊಡೆಯುವ ಶಕ್ತಿಗಳ ಎರುದ್ಧ ಈ 
ಚಳವಳಿಗಳು ಪ್ರಾರಂಭವಾದವು. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಪರಿಸರ 
ಸಂರಕ್ಷಣೆಯನ್ನು ಗಂಭೀರವಾಗಿ ಪರಿಗಣಿಸಿ ತೀರ್ಪುಗಳನ್ನು ನೀಡುತ್ತಿದೆ. 


ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯು ಸಾರ್ವಜನಿಕ ಹಿತಾಸಕ್ತಿ ದಾವೆಗಳನ್ನು 
ಪರಿಗಣಿಸಿ ಅಕ್ರಮ. ಗಣಿಗಾರಿಕೆಯ ಕುರಿತು ನಡೆಸಿದ ಕೂಲಂಕಷ ತನಿಖೆಗಳು ಹಾಗೂ 
ಸುದೀರ್ಥ ವರದಿಗಳು ಉಲ್ಲೇಖಾರ್ಹವಾದುದು. ಇವೆಲ್ಲವುಗಳ ಪರಿಣಾಮವಾಗಿ ಪ್ರಕೃತಿಯ 
ಶೋಷಣೆ ಕಡಿಮೆಯಾಗುತ್ತಿದೆ. ಇಂದೂ ಅನೇಕ ಹೋರಾಟಗಳು ಮುಂದುವರಿದಿವೆ. ಕೃತಕ 
ರಾಸಾಯನಿಕದಿಂದ ಭೂಮಿಯನ್ನು ಹಾಳುಮಾಡುವ ಪದ್ಧತಿಗೆ ಪರ್ಯಾಯವಾಗಿ ನೈಸರ್ಗಿಕ 
ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವಂತೆ ಒತ್ತಾಯಿಸುವ ಹೋರಾಟವು ಒಂದು 
ಕ್ರಾಂತಿಯ ರೂಪವನ್ನು ತಳೆಯುತ್ತಿದೆ. ಇದು ಸಮಾಧಾನದ ಸಂಗತಿಯಾಗಿದೆ. ಕರ್ನಾಟಕದಲ್ಲಿ 
"ಸಾವಯವ ಕೃಷಿ ಮಿಷನ್‌' ಸ್ಥಾಪನೆಗೊಂಡು ಸಾವಯವ ಕೃಷಿಗೆ ಪೋತ್ಸಾಹ ಸಿಗುತ್ತಿದೆ. 
ನೂರಾರು ಮಂದಿ ಕೃಷಿಕರು ಸಾವಯವ ಕೃಷಿಯ ಲಾಭ ಪಡೆಯುತ್ತಿದ್ದಾರೆ. ಈ ನಿಟ್ಟನಲ್ಲಿ 
ಕರ್ನಾಟಕ ರಾಜ್ಯ ಭಾರತದಲ್ಲೇ ಮುಂಚೂಣಿಯಲ್ಲಿದೆ. ಆದರೂ ಸಾಗಬೇಕಾದ ದಾರಿ ತುಂಬ 
ಇದೆ. 


2 ಮಹಿಳಾ ಚಳವಳಿ 


ಮಹಿಳಾ ಚಳವಳಿಯು ಆರಂಭದಲ್ಲಿ ಮುಖ್ಯವಾಗಿ ಸ್ತೀಶಿಕ್ಷಣಕ್ಕೆ ಒತ್ತುನೀಡಿತು. 
ಕರ್ನಾಟಕದಲ್ಲಿ ಶ್ರೀರಂಗಮ್ಮ ಮತ್ತು ರುಕ್ಕಿಣಮ್ಮ ಎಂಬವರು ಬಿ.ಎ. ಆನರ್ಸ್‌ ಪದವಿ 
ಗಳಿಸಿದ ಮೊದಲ ಮಹಿಳೆಯರು. ಇಂದಿರಮ್ಮ ಎಂಬುವರು ಬೆಂಗಳೂರಿನ ಪ್ರಥಮ 
ಮಹಿಳಾ ಮೇಯರ್‌ ಆಗಿದ್ದರು. ಇಷ್ಟಾದರೂ ಮಹಿಳೆಯರ ಸಬಲೀಕರಣವೆನ್ನುವುದು 
ಮರೀಚಿಕೆಯಾಗಿತ್ತು. ಮಹಿಳೆಯರಿಗೆ ಆಸ್ತಿಯಲ್ಲಿ ಪಾಲು ಸಿಗುತ್ತಿರಲಿಲ್ಲ. ವಿವಿಧ ಧರ್ಮೀಯ 
ಮಹಿಳೆಯರು ಬೇರೆ ಬೇರೆ ಬಗೆಯಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ. 


ಚಟುವಟಕೆ : ವಿವಿಧ ಕ್ಲೇತ್ರದಳಲ್ಲ ಸಾಧನೆಯನ್ನು ಮಾಡಿರುವ ಮಹಿಳೆಯರನ್ನು ಪಣ್ಣಮಾಣಿರಿ. 


ಅನೇಕ ಮಂದಿ ಮಹಿಳೆಯರು ಕುಟುಂಬದ ಚೌಕಟ್ಟಿನಿಂದ ಹೊರಗೆ. ಬಂದು ಸ್ವಾತಂತ್ರ್ಯ 
ಹೋರಾಟದಲ್ಲಿ ಭಾಗವಹಿಸಿ, ದೇಶಸೇವೆಗೆ ಮುಂದಾದರು. ಕಮಲಾದೇವಿ ಚಟ್ಟೋಪಾಧ್ಯಾಯ, 
ಸರೋಜಿನಿ ನಾಯ್ತು, ಅರುಣಾ ಅಸಫ್‌ ಅಲಿ, ಡಾ. ಮುತ್ತುಲಕ್ಷ್ಮಿ ರೆಡ್ಡಿ ಮುಂತಾದವರನ್ನು 
ನಾವಿಲ್ಲಿ ಸ್ಮರಿಸಬಹುದು. 


6.1 ಕಮಲಾದೇವಿ ಚಟ್ಟೋಪಾಧ್ಯಾಯ 6.2 ಅರುಣಾ ಅಸಫ್‌ ಅಲಿ 


1975ರಲ್ಲಿ ಅಂತರ್‌ರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಪ್ರಾರಂಭವಾಯಿತು. ಕರ್ನಾಟಕ 
ಸರಕಾರ ಮಹಿಳಾ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿತು. ಕ್ರಮೇಣ ಮಹಿಳಾ 
ಸಂಘಟನೆಗಳು ಸಕ್ರಿಯವಾದವು. ಎಡಪಂಥೀಯ ಸಂಘಟನೆಗಳು ಕಾರ್ಮಿಕ ಮಹಿಳೆಯರನ್ನು 
ಸಂಘಟಿಸುವ ಕೆಲಸವನ್ನು ಮಾಡಿದವು. ಮಹಿಳಾ ಸಂಘಟನೆಗಳು ವರದಕ್ಷಿಣೆ, ಅತ್ಯಾಚಾರ, 
ಕೌಟುಂಬಿಕ ಹಿಂಸೆಯನ್ನು ವಿರೋಧಿಸಿದವು. ಹಾಗೆಯೇ ಮಹಿಳೆಯರ ಹಕ್ಕುಗಳ ಪ್ರತಿಪಾದನೆಗೆ 
ಕಾನೂನು ಮಾರ್ಗವನ್ನು ಬಲಪಡಿಸಲು ಒತ್ತಡ ಹೇರಲಾಯಿತು. ಚುನಾವಣೆಯಲ್ಲಿ 
ಮಹಿಳೆಯರಿಗೆ ಶೇಕಡ 33ರಷ್ಟು ಸ್ಥಾನಗಳನ್ನು ಮೀಸಲಿಡುವ ಮೂಲಕ ಶಾಸನಸಭೆಗಳಲ್ಲಿ 
ಅವರ ನಿರ್ಣಾಯಕ ಪಾತ್ರವಿರಬೇಕೆಂದು ಈ ಸಂಘಟನೆಗಳು ಹೋರಾಡುತ್ತಿವೆ. 


ಈ ಎಲ್ಲಾ ಹೋರಾಟಗಳ ಫಲವಾಗಿ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು 
ಜಾರಿಗೊಳಿಸಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ 50ರಷ್ಟು ಸ್ಥಾನವನ್ನು ಮಹಿಳೆಯರಿಗೆ 
ಕಾದಿರಿಸುವ ಆದೇಶ ಹೊರಡಿಸಿದ ಮೊದಲ ರಾಜ್ಯ ಕರ್ನಾಟಕ. ಸರಕಾರಿ ನೇಮಕಾತಿಯಲ್ಲಿಯೂ 
ಮಹಿಳೆಯರಿಗೆ ಶೇಕಡ 33ರಷ್ಟು ಮೀಸಲಾತಿ ನೀಡಿರುವ ಮೂಲಕ ಸ್ವಲ್ಪ ಮಟ್ಟಿಗೆ 
ಮಹಿಳೆಯರಿಗೆ ನ್ಯಾಯ ಒದಗಿಸಿದೆ. ಹೆಣ್ಣುಮಕ್ಕಳ ಹಾಗೂ ಮಹಿಳೆಯರ ಹಿತರಕ್ಷಣೆಗಾಗಿ 
ಸರ್ಕಾರವು ಮಹಿಳಾ ಆಯೋಗವನ್ನು ಸ್ಥಾಪಿಸಿದೆ. ಇದು ಸ್ತ್ರೀಯರ ಶೋಷಣೆಯ "ವಿರುದ್ಧ 
ಧ್ವನಿ ಎತ್ತುವುದರ ಮೂಲಕ ಅವರಿಗೆ “ನ್ಯಾಯ ದೊರಕಿಸಿಕೊಡಲು ಪ್ರಯತ್ನಿಸುತ್ತಿದೆ. 


3 ರೈತ ಚಳವಳಿ 


ರೈತರನ್ನು ನಮ್ಮ ದೇಶದ ಬೆನ್ನೆಲುಬು ಎ೦ದು ಮೊದಲಿನಿಂದಲು ಕರೆಯಲಾಗಿದೆ. ಅದರೆ 
ಈ ಬೆನ್ನಲುಬು ಗಟ್ಟಿಯಾಗಿರಲು ಬೇಕಾದ ಅವಶ್ಯಕತೆಗಳನ್ನು ಒದಗಿಸಿಲ್ಲ..ಇಂದೂ ಸಹ ನಮ್ಮ 
ರೈತರು ಸರಕಾರದ ನೆರವಿಲ್ಲದೆ ಬದುಕಲಾರದ ಸ್ಥಿತಿಯಲ್ಲಿದ್ದಾರೆ. ಕೈಗಾರಿಕೋದ್ಯಮಿಗಳು ತಾವು 
ಉತ್ಪಾದಿಸಿದ ವಸ್ತುವಿನ ಬೆಲೆಯನ್ನು ತಾವೇ ನಿರ್ಧರಿಸುತ್ತಾರೆ. ಆದರೆ ರೈತರು ಇಂದಿಗೂ 
ತಮ್ಮ ಉತ್ಪನ್ನಗಳ ಬೆಲೆ ನಿರ್ಧರಿಸುವ ಹಂತಕ್ಕೆ ಬೆಳೆದಿಲ್ಲ. ಅವರು ವರುಣನ ಕೃಪೆ ಅಥವಾ 
ಅವಕೃಪೆಗೆ" ಸ ಸದಾ ಒಳಗಾಗಿದ್ದಾರೆ. ತಮ್ಮನ್ನು. ರಕ್ಷಿಸ ಬೇಕಾದ ಸರಕಾರಗಳು ತಮ್ಮ ಕಷ್ಟದ 
ದಿನಗಳಲ್ಲಿ ನೆರವಿಗೆ ಬಾರದಿದ್ದಾಗ ರೈತರು "ೋರ್‌ಟಿದ ಹಾದಿಗಳನ್ನು ತುಳಿದಿದ್ದಾರೆ. ಅನೇಕ 
ರೈತರು ಈ ಹೋರಾಟಗಳಲ್ಲಿ ಪ್ರಾಣತೆತ್ತ ಪುತಾತ್ಮರಾಗಿದ್ದಾರೆ. ಶತಮಾನಗಳಿಂದಲೂ ರೈತರು 
ಹೋರಾಟ ಮಾಡಿಕೊಂಡೇ ಬಂದಿದ್ದರೂ ಅವರ ಹಸನಾದ ಬದುಕಿನ ಕನಸು ಇನ್ನೂ 
ದೂರವಿದೆ. 


ರೈತ ಹೋರಾಟಗಳು ಪ್ರಮುಖವಾಗಿ ಭೂಮಾಲೀಕರ ವಿರುದ್ಧ ನಡೆದವು. ಸ್ವಾತಂತ್ರ್ಯೋತ್ತರ 
ಕರ್ನಾಟಕದಲ್ಲಿ ನಾವು ಕಾಣುವ ಪ್ರಥಮ ರೈತ ಹೋರಾಟ 1951ರಲ್ಲಿ ಶಿವಮೊಗ್ಗ ಜಿಲ್ಲೆಯ 
ಕಾಗೋಡಿನಲ್ಲಿ ನಡೆಯಿತು. ರೈತರು ಗೇಣಿಯನ್ನು ಅಳತೆ ಮಾಡುವ “ೊಳಗ'ದ ಎರುದ್ಧ 
ಹೋರಾಟ ಪ್ರಾರಂಭಮಾಡಿದರು. ಕ್ರಮೇಣ ರೈತರ ಶೋಷಣೆಯ ವಿಷಯಗಳಾದ ಸಾಲದ 
ವಸೂಲಿ, ಗೇಣಿದಾರರಿಗೆ ನೀಡುತ್ತಿದ್ದ ಕಿರುಕುಳ ಮು೦ತಾದ ಪ್ರಮುಖ ಸಮಸ್ಯೆಗಳ ಎರುದ್ಧ 
ರೈತರು ಹೋರಾಟ ಮುಂದುವರೆಸಿದರು. ಸಮಾಜವಾದಿ ಪಕ್ಷದ ಶಾಂತವೇರಿ ಗೋಪಾಲ 
ಗೌಡರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಡಾ. ರಾಮಮನೋಹರ ಲೋಹಿಯಾ 
ಅವರು ಭೇಟಿ ನೀಡಿ ಈ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತಂದುಕೊಟ್ಟರು. 


ಚಟುವಟಕೆ : ನಾ. ಡಿ'ಪಶೋಜ ಅವರ 'ಕೊಳದ' ಕಾದಂಬಲಿಯನ್ನು ಓದ ರೈತರ ಸ್ಲಿತಿದತಿಯನ್ನು 
ಈುಲಿತು ಪ್ರಬಂಧ ಬರೆಂಖರಿ. 


1950ರ ದಶಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಾಜವಾದಿಗಳು ರೈತ ಹೋರಾಟ 
ನಡೆಸಿದರು. 1972ರಲ್ಲಿ ಕೋಲಾರದಲ್ಲಿ ಭೂಆಕ್ರಮಣ ಚಳವಳಿ ನಡೆಯಿತು. 1980ರಲ್ಲಿ 


ಮಲಪ್ರಭಾ ನದಿ ಭಾಗದ ರೈತರು ಹತ್ತಿ ಬೆಳೆ ನೆಲಕಚ್ಚಿದಾಗ ಪ್ರತಿಭಟಿಸಿದರು. ಕೆಲವರು 
ಪೊಲೀಸರ ಗುಂಡಿಗೆ ಬಲಿಯಾದರು. ರೈತರು ಸರಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು 
ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರೈತರು ನವಲಗುಂದ, ನರಗುಂದ 
ಮತ್ತು ಸವದತ್ತಿಯಲ್ಲಿ ಪ್ರಾಣತೆತ್ತರು. 


ಈ ಹಿನ್ನೆಲೆಯಲ್ಲಿ ರೈತರು ತಮ್ಮದೆ ಆದ ಸಂಘಟನೆಗಳನ್ನು ಕಟ್ಟಿಕೊಂಡರು. ಕರ್ನಾಟಕ 
ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರಂಭಗೊಂಡು, ಸ್ಥಳೀಯ ಸಮಸ್ಯೆಗಳನ್ನು 
ಕೈಗೆತ್ತಿಕೊಂಡಿತು. ದೂರಗಾಮಿ ನೇತ್ಯಾತ್ಮಕ ಪರಿಣಾಮಗಳನ್ನು ಸೃಷ್ಟಿ ಮಾಡಹೊರಟ ವಿದೇಶಿ 
ಕಂಪನಿಗಳ ಆಗಮನವನ್ನು ವಿರೋಧಿಸಿತು. ಕರ್ನಾಟಕ ಪ್ರಾಂತ ರೈತ ಸಂಘ, ಕಿಸಾನ್‌ ಸಭಾ, 
ದಲಿತ ಸಂಘರ್ಷ ಸಮಿತಿ, ರೈತ ಕೂಲಿ ಕಾರ್ಮಿಕರ ಸಂಘ ಮುಂತಾದ. ಸಂಘಟನೆಗಳು 
ರೈತರ ಸಮಸ್ಯೆಗಳಿಗೆ ಹೋರಾಟದ ದನಿಯಾದವು. 


ಚಟುವಣಕೆ : ಬಾಗೂರು ನವಿಲೆ ಚಳವಳಯನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಸಂದ್ರಹಿಲಲಿ. 


ರೈತ ಹೋರಾಟದ ಮುಖಂಡರಲ್ಲಿ ಎಂ.ಡಿ. ನಂಜು೦ಡಸ್ವಾಮಿ, 
ಸುಂದರೇಶ್‌. ಪುಟ್ಟಣ್ಣಯ್ಯ, ಕಡಿದಾಳು ಶಾಮಣ್ಣ 
ಮೊದಲಾದವರು: ಪ್ರಮುಖರಾಗಿದ್ದಾರೆ. 


4 ದಲಿತ ಚಳಚಳಿ 


ಪ್ರಸಿದ್ಧ ಮನಃ ಶಾಸ್ತ್ರಜ್ಞ ಆರ್‌.ಡಿ. ಲಿಯಾಂಗ್‌ ಒಂದು 

Pe ಮಾತನ್ನು ದಾಖಲಿಸುತ್ತಾರೆ: “ಇತರರ 

ಅನುಭವವನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಿದೆ. 

ಆದರೆ ಆ ಅನುಭವವನ್ನು ನೀವು ಅನುಭವಿಸಲು ಸಾಧ್ಯವೇ 

6.3 ಎಂ.ಡಿ. ನಂಜುಂಡ ಸ್ವಾಮಿ ಲ್‌, ದಲಿತ ಮತ್ತು ಮಹಿಳಾ ನೆಲೆಗಳಿಗೆ ಇದು ಅಕ್ಷರಶಃ 

ಅನ್ವಯವಾಗುತ್ತದೆ. ದಲಿತರಿಗೆ ವರ್ಣವ್ಯವಸ್ಥೆಯಲ್ಲೂ ಸ್ಥಾನವಿರಲಿಲ್ಲ. ಅವರು ಶೂದ್ರಾತಿ 

ಶೂದರಾಗಿದ್ದರು. ಸಾಮಾಜಿಕವಾಗಿ ಯಾವುದೇ ಸ್ಥಾನವನ್ನು “ಹೊಂದಿರದ ಅಸ ಸ್ಪಶ್ಯ ಜಾತಿಗಳಲ್ಲಿ 

ಹುಟ್ಟಿದ ಒಂದೇ ಕಾರಣಕ್ಕಾಗಿ ಈ ಸಮುದಾಯ ನ ಮುಖ್ಯ 'ಔೌಹಿನಿಯಿಂದ 

ಹೊರಗುಳಿಯಿತು. ಇದರ ವಿರುದ್ಧ ನಡೆದ ಅನೇಕ ಹೋರಾಟಗಳನ್ನು ಚರಿತ್ರೆಯ ಉದ್ದಕ್ಕೂ 

ನಾವು ಕಾಣುತ್ತೇವೆ. ಆದರೆ ವಸಾಹತುಶಾಹಿ ಕಾಲಘಟ್ಟದಲ್ಲಿ ದಲಿತರಿಗೆ ಸಂಬಂಧಿಸಿದ 

ವಿಷಯಗಳು ರಾಷ್ಟ್ರೀಯ ಹಂತದಲ್ಲಿ ಚರ್ಚೆ, ಸಂವಾದಗಳಿಗೆ ಒಳಗಾದವು. ಗಾ೦ಧೀಜಿ ಮತ್ತು 

ಅಂಬೇಡ್ಕರ್‌ ಅವರ ನಡುವಿನ 1930ರ ದಶಕದ ಚರ್ಚೆಗಳೇ ಇದಕ್ಕೆ ಪ್ರಮುಖ ಸಾಕ್ಷಿ. ಇಬ್ಬರ 
ಗುರಿ ಬಂದ! ಆದರೂ ಸಾಗಿದ ಮಾರ್ಗಗಳು ಬೇರೆಯಾಗಿದ್ದವು. 


ಸ್ವಾಮಿ ವಿವೇಕಾನಂದರ ಮೈಸೂರಿನ ಭೇಟಿಯ ನಂತರ ಅವರ ಸಲಹೆಯ ಮೇರೆಗೆ 
ದಲಿತ ವರ್ಗದ ಪ್ರಮುಖ ಪ್ರಶ್ನೆಗಳನ್ನು ಅಂದಿನ ಮೈಸೂರಿನ ಮಹಾರಾಜರಾದ ಹತ್ತನೇ 
ಚಾಮರಾಜ ಒಡೆಯರು ಗಂಭೀರವಾಗಿ ಪರಿಗಣಿಸಿ ದಲಿತರಿಗೆ ಪ್ರತ್ಯೇಕ ಶಾಲೆಗಳನ್ನು ತೆರೆದರು. 


1936ರಲ್ಲಿ ದಕ್ಷಿಣ ಭಾರತದ ದಲತ ನಾಯಕರಲ್ಲ ಪ್ರಮುಖರಾದ ಎಂ.ಪಿ. ರಾಜಾ ಅವರ 
ಸಮ್ಮುಖದಲ್ಲಿ ಮೈಸೂರು ಅರಮನೆದೆ ದಅಡರ ಪ್ರವೇಶವಾಲುತು. 


ಹಿಂದೆ ದಲಿತರ ಪರವಾಗಿ ಬಹುತೇಕ ದಲಿತೇತರರು ಹೋರಾಟ ಮಾಡಿದರು. ಈಗ 
ದಲಿತರೇ ತಮ್ಮ ಸಮಸ್ಯೆಗಳನ್ನು ತಾವೇ ಪ್ರತಿನಿಧಿಸತೊಡಗಿದ್ದಾರೆ. ಇವರಿಗೆ ಮೂಲ ಸ್ಫೂರ್ತಿ 
ಅಂಬೇಡ್ಕರರ ಸೈದ್ಧಾಂತಿಕ ನಿಲುವುಗಳು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಗಳು 
ದಲಿತ ಚಳವಳಿಗಳ ಬೀಜಮಂತ್ರಗಳಾದವು. ದಲಿತರ ಸಮಸ್ಯೆಗಳ ಪರಿಹಾರಕ್ಕೆ ರಾಜಕೀಯ 


ಸಾಧನೆಯನ್ನು ತಮ್ಮ ಧ್ಯೇಯವಾಗಿಸಿಕೊಂಡು ಸಂಘಟನಾತ್ಮಕವಾಗಿ. ಜಾಗೃತರಾಗತೊಡಗಿದರು. 


ದಲಿತ ವರ್ಗಗಳಲ್ಲಿ ಅಂಬೇಡ್ಕರರು ಅವರ ಸ್ವಾಭಿಮಾನದ ಸಂಕೇತವಾದರಲ್ಲದೆ 
`ದಲಿತ ಸೂರ್ಯ' ಎಂಬ ಕೀರ್ತಿಗೆ ಪಾತ್ರರಾದರು. ಈ ಎಲ್ಲ ಬೆಳವಣಿಗೆಗಳ ಪ್ರತಿದ್ವನಿಗಳು 
ಕರ್ನಾಟಕದಲ್ಲಿ ಮೊಳಗುವಂತಾಯಿತು. 


ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟ ಬೆಳೆದ ಬ್ರಾಹ್ಮಣೇತರ ಚಳವಳಿಗಳು ದಲಿತರನ್ನು ಹೆಚ್ಚು 


ಒಳಗೊಳ್ಳಲಿಲ್ಲ. ಇದನ್ನು ಪ್ರಶ್ನಿಸುತ್ತಾ 1970ರ ದಶಕದಲ್ಲಿ 'ದಲಿತ ಚಳವಳಿ'ಯು ರೂಪುಗೊಂಡು 
ಒಂದು ನಿರ್ಣಾಯಕ ಶಕ್ತಿಯಾಗಿ ಬೆಳೆಯಿತು. ಹೈದರಾಬಾದ್‌ಕರ್ನಾಟಕ ಪ್ರದೇಶದಲ್ಲಿ 
ಶಾಮಸುಂದರ್‌ ಅವರು 1970ರಲ್ಲಿ. ಭೀಮಸೇನಾ ಸಂಘಟನೆಯನ್ನು ಹುಟ್ಟುಹಾಕಿದರು. ದಲಿತ 


ಚಳವಳಿಗೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದು "ಬಸವಲಿಂಗಪ್ಪ ಬೂಸಾ ಪ್ರಕರಣ” (1973). 


ಪಚಿವರಾಗಿದ್ದ ಬಸವಅಂ೦ದಪ್ಪನವರು ಮೈಪೂಲಿವ ಕಾರ್ಯಕ್ರಮವೊಂದರಲ್ಲ ಕನ್ನಡ 
ಸಾಹಿತ್ಯ ಬೂಸಾ ಸಾಹಿತ್ಯವಾಗಿದೆ ಎಂದು ಅಭಪ್ರಾಯಪಣ್ಕರು. ಇದರ ವಿರುದ್ಧವಾಗಿ 
ಕರ್ನಾಟಕದಾದ್ಯಂತ ಹೋರಾಟಗದಳಾದವು. ಕೂವೆದೆ ಬಸವಅಂ೦ದಪ್ಪನವರು ಮಂತ್ರಿ ಪದವಿದೆ 
ರಾಜಂನಾಮೆ ಪಲ್ಪಲದರು. ಈ ಪ್ರಕರಣ ಕ್ರಮೇಣ ದಲತ ಪ್ರಜ್ಞೆಯನ್ನು ತಿಂವ್ರವಾರಿ ಬೆಳೆಸಲು 
ಕಾರಣವಾಯಖತು. 


ಅನಂತರ 1976ರಲ್ಲಿ ಭದ್ರಾವತಿಯಲ್ಲಿ “ದಲಿತ ಲೇಖಕ ಕಲಾವಿದರ ಒಕ್ಕೂಟ' 
ಸ್ಥಾಪನೆಯಾಯಿತು. ಕರ್ನಾಟಕದ ದಲಿತ ಚಳವಳಿಯ ಆರಂಭದ ಗಟ್ಟಿ ಹೆಜ್ಜೆಯನ್ನು ಈ 
ಒಕ್ಕೂಟದ ಪ್ರಾರಂಭದಲ್ಲಿ ಕಾಣಬಹುದು. ಮುಂದೆ ಇದರ ಆಶ್ರಯದಲ್ಲಿ ಕರ್ನಾಟಕ ದಲಿತ 
ಸಂಘರ್ಷ ಸಮಿತಿ ಸ್ಥಾಪನೆಗೊಂಡಿತು. ಪೂ. ಬಿ. ಕೃಷ್ಣಪ್ಪ ಅದರ ರಾಜ್ಯ ಸ೦ಚಾಲಕರಾದರು. 
ಹೀಗೆ ಡಿ.ಎಸ್‌.ಎಸ್‌. ಒಂದು ಸಾಂಸ್ಥಿಕ ರೂಪ ಪಡೆಯಿತು. 


ಕ್ರಮೇಣ ದಲಿತ ಸಂಘರ್ಷ ಸಮಿತಿಯು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿತು. ನೌಕರರು, 
ಮಹಿಳೆಯರು, ಪೌರಕಾರ್ಮಿಕರು, ವಿದ್ಯಾರ್ಥಿಗಳು ಮತ್ತು ಲೇಖಕರು ಹಾಗೂ ಕಲಾವಿದರ 
ಒಕ್ಕೂಟಗಳೆಂಬ ಅದರ ಶಾಖೆಗಳು ಆರಂಭಗೊಂಡವು. ಪಾರಂಪರಿಕವಾಗಿ ಭೂಮಿಯೇ 
ಇಲ್ಲದಿದ್ದ ದಲಿತರು ಭೂಮಿಯನ್ನು ಪಡೆಯುವ ಹೋರಾಟವನ್ನು ಆರಂಭಿಸಿದರು. ಶೈಕ್ಷಣಿಕ 
ಪ್ರಗತಿಯನ್ನು ಸಾಧಿಸುವ ಮೂಲಕ ಆಧಿಕಾರದ ಕೇಂದಗಳಿಗೆ ಪ್ರವೇಶ ಪಡೆಯುವುದು 
ದಲಿತ ಚಳವಳಿಯ ಮತ್ತೊಂದು ಕಾರ್ಯಸೂಚಿಯಾಗಿತ್ತು ಆದರೆ ಕಾಲಕ್ರಮೇಣ ದಲಿತ 
ಸಂಘರ್ಷ ಚಳವಳಿಯಲ್ಲಿ ಬಿರುಕುಗಳು ಕಾಣಿಸಲಾರಂಬಿಸಿದವು. ಬೇರೆ ಬೇರೆ ಹೆಸರುಗಳಲ್ಲಿ 
ಹೊಸ ಸಂಘಟನೆಗಳು ಹುಟ್ಟಿಕೊಂಡವು. 


ಚಟುವಟಕೆ: ದೇವನೂರು ಮಹಾದೇವ ಮತ್ತು ಪಿದ್ದಅ೦ದಯ್ಯನವರ ಕೃತಿಗಳನ್ನು ಹುಲಿಡು 
ಹಚ್ಚಿನ ಮಾಹಿತಿ ಪಂದ್ರಹಿಲಿರಿ. 


ಸಾಹಿತಿಗಳಾದ ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯನವರು ಸಾಹಿತ್ಯದ 
ಮೂಲಕ ದಲಿತರ ಒಳಜಗತ್ತನ್ನು ದಲಿತೇತರಿಗೆ ತೆರೆದುಕೊಟ್ಟರು.. ಇತರ ದಲಿತ ಲೇಖಕರು 
ಈ ಸಮುದಾಯಗಳು ಜಾಗತೀಕರಣದ ಹಿನ್ನೆಲೆಯಲ್ಲಿ ಎದುರಿಸುತ್ತಿರುವ ಸವಾಲುಗಳನ್ನು 
ಅನಾವರಣ ಮಾಡುತ್ತಿದ್ದಾರೆ. ಇಂದು ದಲಿತರು ಸಮಾಜದ ಎಲ್ಲ ಆಗುಹೋಗುಗಳಲ್ಲಿ 
ನಿರ್ಣಾಯಕ ಪಾತ್ರವಹಿಸುವ ಸಾಮರ್ಥ್ಯವನ್ನು ತೋರುತ್ತಿದ್ದಾರೆ. ಆದರೆ ಸಾಗಬೇಕಾದ ದಾರಿ 


ಬಹಳಷ್ಟಿದೆ. 
5 ಕನ್ನಡ ಉಳಿಸಿ ಚಳವಳಿ. ಅಥವಾ ಕನ್ನಡ ಕಾವಲು ಚಳವಳಿ 


ಏಕೀಕರಣ ಚಳವಳಿಯು ಕನ್ನಡಿಗರಲ್ಲಿ ಆತ್ಮವಿಶ್ವಾಸ ಮತ್ತು ಅನ್ಯೋನ್ಯತೆಯನ್ನು ತಂದಿತು. 
ಸಾಹಿತ್ಯ ಸೃಷ್ಟಿಯ ಮೂಲಕ ಕನ್ನಡದ ಲೇಖಕರು ಜನರ ಕನ್ನಡತನವನ್ನು ಜೀವಂತವಾಗಿ 
ಇಟ್ಟಿದ್ದರು. ಈ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಹಾಗೂ ಕನ್ನಡಪರ ಸಂಘಟನೆಗಳ ಪಾತ್ರ ಹಿರಿದಾಗಿದೆ. 
1960ರ ದಶಕದ ನಂತರ. ಬೆಂಗಳೂರಿನಲ್ಲಿ ಅನ್ಯಭಾಷಿಕರ ಅಬ್ಬರ ಹೆಚ್ಚಾದಾಗ ಅ.ನ.ಕೃ. 
ಚಿದಾನಂದಮೂರ್ತಿ, ಮ.ನ. ರಾಮಮೂರ್ತಿ, ವಾಟಾಳ ನಾಗರಾಜ್‌ ಮುಂತಾದವರು ಹಾಗೂ 
ಕರ್ನಾಟಕ ಯುವಜನ ಸಭಾ, ಕನ್ನಡ ಜಾಗೃತ ಪರಿಷತ್‌, ಕನ್ನಡ ಶಕ್ತಿಕೇಂದ್ರ ಮುಂತಾದ 
ಸಂಘಟನೆಗಳು ಕನ್ನಡ, ಕನ್ನಡಿಗ ಮತ್ತು ಕರ್ನಾಟಕದ ಮೇಲ್ಮೈಯನ್ನು ಸಾಧಿಸುವಲ್ಲಿ 
ಸಫಲರಾದರು. ಇವಲ್ಲದೆ ಇನ್ನೂ ಅನೇಕ ಕನ್ನಡಪರ ಸಂಘಟನೆಗಳು ಇಂದು ಕನ್ನಡ ನೆಲ, 
ಜಲ ಮತ್ತು ಭಾಷೆಯ ಸಂರಕ್ಷಣೆಯ ವಿಷಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿವೆ. 


6 ಗೋಕಾಕ್‌ ಚಳವಳಿ 


ಒಂದರ್ಥದಲ್ಲಿ 1980ರ ದಶಕವು ಕನ್ನಡ ಭಾಷೆಯ ಅಸ್ತಿತ್ವಕ್ಕೆ ನಡೆದ ಹೋರಾಟದ 
ಕಾಲ. 1982ರಲ್ಲಿ ಗೋಕಾಕ ವರದಿಯ ಅನುಷ್ಠಾನಕ್ಕಾಗಿ ಒಂದು ನಿರ್ಣಾಯಕ ಚಾರಿತ್ರಿಕ 
ಹೋರಾಟ ಪ್ರಾರಂಭವಾಯಿತು. ಇಡೀ ಕನ್ನಡ ಸಮುದಾಯ ಅಭೂತಪೂರ್ವ ರೀತಿಯಲ್ಲಿ 


ಈ ಹೋರಾಟವನ್ನು ನಡೆಸಿತು. ಕರ್ನಾಟಕದಲ್ಲಿದ್ದ ಭಾಷಾ ಅಲ್ಪಸಂಖ್ಯಾತರು ಕನ್ನಡವನ್ನು 
ಕಡ್ಡಾಯವಾಗಿ ಕಲಿಯದೆ ಅವರ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುತ್ತೇವೆಂಬ ಹಟಕ್ಕೆ 
ಬಿದ್ದರು. ಅಂದಿನ ಮುಖ್ಯಮಂತ್ರಿಗಳಾದ ಆರ್‌. ಗುಂಡೂರಾಯರು ಉಡುಪಿಗೆ ಹೋಗಿದ್ದ 
ಸಂದರ್ಭದಲ್ಲಿ ಅಲ್ಲಿಯ ಮಠಾಧಿಪತಿಗಳು ಸಂಸ್ಕೃತಕ್ಕೆ ಪ್ರಾಶಸ್ತ್ಯ ಕೊಡಬೇಕೆಂದು 
ಒತ್ತಾಯಿಸಿದರು. ಇದರ ಪರಿಣಾಮವಾಗಿ ಶಿಕ್ಷಣ ಯಾವ ಮಾಧ್ಯಮದಲ್ಲಿ ಇರಬೇಕು ಎನ್ನುವ 
ಪ್ರಶ್ನೆಯನ್ನು ಬಿಟ್ಟು ಶಿಕ್ಷಣದಲ್ಲಿ ಭಾಷೆಗಳ ಸ್ಥಾನಗಳು ಹೇಗಿರಬೇಕು ಎಂಬುದನ್ನು ನಿರ್ಧರಿಸಲು 
ಒಂದು ಸಮಿತಿ ರಚನೆಯಾಯಿತು. ಡಾ. ವಿನಾಯಕ ಕೃಷ್ಣ ಗೋಕಾಕರ ಅಧ್ಯಕ್ಷತೆಯಲ್ಲಿ 
ಭಾಷಾ ಸಮಿತಿ ರಚನೆಯಾಯಿತು. ಈ ಸಮಿತಿಯು ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಮತ್ತು 
ಕಡ್ಡಾಯ ಮಾಡಬೇಕೆಂದು ಶಿಫಾರಸು ಮಾಡಿತು. ಈ ಸಮಿತಿಯು ತ್ರಿಭಾಷಾ ಸೂತ್ರಕ್ಕೆ 350 
ಅಂಕಗಳನ್ನು ನಿಗದಿಪಡಿಸಿತು. ತ್ರಿಭಾಷಾ ಪರೀಕ್ಷೆಯಲ್ಲಿ ಕನ್ನಡವು 150 ಅಂಕಗಳ ಪ್ರಥಮ 
ಭಾಷೆ ಆಗಿರಬೇಕು ಎಂದು ವರದಿಯಲ್ಲಿ ಶಿಫಾರಸು ಮಾಡಿತು. 


ಗೋಕಾಕ್‌ ವರದಿಯನ್ನು ಅಂದಿನ ಸರಕಾರ ಒಪ್ಪಲಿಲ್ಲ. ಡಾ. ರಾಜಕುಮಾರ್‌ ಅವರ 
ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಬೃಹತ್‌ ಆಂದೋಲನ ನಡೆಯಿತು. ಕುವೆಂಪು, ಪಾಟೀಲ 
ಪುಟ್ಟಪ್ಪ ಮುಂತಾದ ಹಿರಿಯ ಸಾಹಿತಿಗಳು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದರು. 


ದೋಕಾಕ್‌ ಚಳವಳಯ ಪ್ರಮುಖ ಘೋಷಣೆದಲೆಂದರೆ *ಹೆಸರಾಂಖತು ಕರ್ನಾಟಕ, 
ಉಪಿರಾದಅ ಕನ್ನಡ”, “ಏನೇ ಬರಲ ಕನ್ನಡ ಇರಲ”, “ಗೋಕಾಕ್‌ ವರಣ ಜಾರಿದೆ ಬರಲ”, 
"ಕರ್ನಾಟಕದಲ್ಲಿ ಕನ್ನಡದ ಉಪಿರು ತು೦ಬಅ”, ಮುಂತಾದವು. 


7 ಪಂಚಾಯತ್‌ ರಾಜ್‌ ವ್ಯವಸ್ಥೆ 


ಪಂಚಾಯತ್‌ ರಾಜ್‌ ವ್ಯವಸ್ಥೆಯನ್ನು ಆಡಳಿತದ ವಿಕೇಂದ್ರೀಕರಣ ವ್ಯವಸ್ಥೆ ಎಂದು 
ಸರಳ ಭಾಷೆಯಲ್ಲಿ ಹೇಳಬಹುದು. ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಟಿಸುವ ಮತ್ತು 
ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದೇ ಈ ವ್ಯವಸ್ಥೆಯ 
ಕೇಂದ್ರ ಆಶಯ. 'ಭಾರತಕ್ಕೆ ಸ್ಥಳೀಯ ಸ್ವಯಂ ಆಡಳತ ವ್ಯವಸ್ಥೆಯ ಪರಿಚಯವಿದ್ದರೂ 
ಸ್ವಾತಂತ್ರ್ಯಾನಂತರ ಅದಕ್ಕೆ ಸಂವಿಧಾನಾತ್ಮಕ ರೂಪಕೊಡುವ ಕಾರ್ಜು ಚಾಲನೆಗೆ ಬಂದಿತು. 
ಕೇಂದ್ರ ಸರಕಾರವು 1955ರಲ್ಲಿ ಬಲವಂತರಾಯ್‌ ಮೆಹತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು 
ಸಮಿತಿಯನ್ನು ರಚಿಸಿತು. ಸಮಿತಿಯು ಮೂರು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು 
ಶಿಫಾರಸು ಮಾಡಿತು. 


ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅಂದಿನ ರಾಜ್ಯ ಸರಕಾರವು ಪ್ರಜಾಸತ್ತಾತ್ಮಕ 
ವಿಕೇಂದ್ರೀಕರಣ ಆಶಯಕ್ಕನುಗುಣವಾಗಿ 1959ರಲ್ಲಿ ಮೈಸೂರು ಗ್ರಾಮ ಪಂಚಾಯಿತಿಗಳ 
ಅಧಿನಿಯಮವನ್ನು ಜಾರಿಗೊಳಿಸಿತು. ತನ್ಮೂಲಕ ಕರ್ನಾಟಕದಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ 
ಕಾಯಂ ನೆಲೆಯನ್ನು ಕಲ್ಪಿಸಿತು. ಹೊಸ ಕಾನೂನಿನ ಪ್ರಕಾರ ಅಡಳಿತ ವ್ಯವಸ್ಥೆಯ ಮೂರು 
ಹಂತಗಳು ಇವಾಗಿವೆ. 


» ಗ್ರಾಮ ಪಂಚಾಯತ್‌, 
» ತಾಲ್ಲೂಕ್‌ ಪಂಚಾಯತ್‌, ಮತ್ತು 
» ಜಿಲ್ಲಾ ಪಂಚಾಯತ್‌. 


ಕರ್ನಾಟಕದಲ್ಲಿ 1983ರಲ್ಲಿ ಅಸ್ವಿತ್ರಕ್ಕೆ ಬಂದ ಜನತಾ ಸರಕಾರ 
ಪಂಚಾಯತ್‌ ರಾಜ್‌ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ 
ಬದಲಾವಣೆಗಳನ್ನು ತಂದಿತು. ಇದರ ರೂವಾರಿ ಅಂದಿನ 
ಪಂಚಾಯತ್‌ ರಾಜ್‌ ಖಾತೆ ಸಚಿವ ನಜೀರ್‌ ಸಾಬ್‌ ಅವರು. 
ದಲಿತ, ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ 
ಸ್ವಯಮಾಡಳಿತದಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನ ಅವಕಾಶವನ್ನು 
ಪಂಚಾಯತ್‌ ರಾಜ್‌ ವ್ಯವಸ್ಥೆ ಒದಗಿಸಿತು. ಈ ಹೊಸ 
ವ್ಯವಸ್ಥೆಯನ್ನು ಕ್ರಮೇಣ ಕರ್ನಾಟಕದ ಸಾಮಾಜಿಕ ಮತ್ತು 


ರಾಜಕೀಯ ನಕ್ಷೆಯನ್ನೇ ಬದಲಿಸಿತು. ಲ್ಲೇ 
6.6 ನಜೀರ್‌ ಸಾಬ್‌ 


ಚಟುವಣಕೆ : ನಿಮ್ಮ ಊರಿನ ದ್ರಾಮ ಪಂಚಾಯತಿಯ ರಚನೆ ಮತ್ತು ಕಾರ್ಯವ್ಯಾಪ್ತಿಯ ಬದ್ದೆ 
ಮಾಹಿತಿ ಪಂದ್ರಹಿಪಿಲಿ. 


I 


ಅಭ್ಯಾಸಗಳು 


ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 

"ತುಂಗಾಮೂಲವನ್ನು ಉಳಿಸಿ” ಆಂದೋಲನ ಏಕೆ ಆರಂಭವಾಯಿತು? 

“ಅಪ್ಪಿಕೋ' ಚಳವಳಿ ಎಂದರೇನು? 

“ಸಾಮಾಜಿಕ ಅರಣ್ಯ' ಎಂದರೇನು? 

ಕರ್ನಾಟಕದ ಮೊದಲ ಮಹಿಳಾ ಬಿ.ಎ. ಆನರ್ಸ್‌ ಪದವೀಧರರು ಯಾರು? 
ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 

ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು? 

ಪ್ರಮುಖ ಪರಿಸರ ಚಳವಳಿಗಳನ್ನು ಹೆಸರಿಸಿರಿ. 

ದಲಿತ ಚಳವಳಿ ಏಕೆ ಪ್ರಾರಂಭವಾಯಿತು? 

ದಲಿತ ಚಳವಳಿಯ ಬೀಜಮಂತ್ರಗಳು" ಯಾವುವು? 

ಪಂಚಾಯತ್‌ ರಾಜ್‌ ವ್ಯವಸ್ಥೆ ಏಕೆ ಮಹತ್ವದ್ದಾಗಿದೆ? 


ಚರ್ಚಿಸಿರಿ. 


1 ನಿಮ್ಮ ಪ್ರದೇಶದಲ್ಲಿ ಪಂಚಾಯತ್‌ ರಾಜ್‌ ವ್ಯವಸ್ಥೆಯಿಂದ ಆಗಿರುವ ಸಾಮಾಜಿಕ 
ಆರ್ಥಿಕ ಬದಲಾವಣೆಗಳು. 


2 ದಲಿತ ಚಳವಳಿಗಳ ಸಾಧನೆಗಳು. 


ಶಾಲೆಯಲ್ಲಿ ಗ್ರಾಮ ಪಂಚಾಂಖತಿಯ ಮಾದರಿ ಸಭೆಯನ್ನು 
ಏರ್ಪಡಿಸುವುದು. (ಶಿಕ್ಷಕರ ನೆರವನ್ನು ಪಡೆಯಲಿ). 


ಪಾಠ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯಾನಂತರದ ಕಾಲಘಟ್ಟದಲ್ಲಿ ಆದ ಸಾಮಾಜಿಕ 
ಮತ್ತು ಆರ್ಥಿಕ ಅಭಿವೃದ್ಧಿಯ ಮೂಲ ಅಂಶಗಳನ್ನು ತಿಳಿಯುವ ಪ್ರಯತ್ನ ಮಾಡಲಾಗಿದೆ. 


ಕೆಲವು ವರ್ಗಗಳು ಅಭಿವೃದ್ಧಿಯ ಸಿಂಹಪಾಲನ್ನು ಪಡೆದರೆ ಉಳಿದವು ವಿವಿಧ 
ಕಾರಣಗಳಿಗಾಗಿ ಅಭಿವೃದ್ಧಿಯಿಂದ ದೂರ ಉಳಿದಿವೆ. ಇದರ ಪರಿಣಾಮವೇ ಸಾಮಾಜಿಕ 
ಅಸಮತೋಲನ. ಇದನ್ನು ಹೋಗಲಾಡಿಸಲು ಸಂವಿಧಾನದ ಆಶಯಗಳ ಚೌಕಟ್ಟಿನಲ್ಲಿ 
ಸರ್ಕಾರವು ಭೂಸುಧಾರಣೆಗಳು, ಹಿಂದುಳಿದ ವರ್ಗಗಳ ಆಯೋಗಗಳ ನೇಮಕಾತಿ ಮುಂತಾದ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 


ಸಾಮರ್ಥ್ಯಗಳು 


ಸ್ವಾತಂತ್ರ್ಯದ ನಂತರ ಕರ್ನಾಟಕದಲ್ಲಿ ಆಗಿರುವ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳ 


ಸಾಧನೆಯನ್ನು ತಿಳಿಯುವರು. 
ಭೂಸುಧಾರಣೆ ಕಾಯಿದೆಯ ಉದ್ದೇಶ ಹಾಗೂ ಪರಿಣಾಮಗಳನ್ನು ಅರ್ಥೈಸಿಕೊಳ್ಳುವರು. 
ಹಿಂದುಳಿದ ವರ್ಗಗಳ ಆಯೋಗಗಳು-ನೀಡಿರುವ ಕೊಡುಗೆಗಳನ್ನು ಮೆಚ್ಚುವರು. 


1 ಭೂಸುಧಾರಣೆ 

[2] ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು 
ಜಾರಿಗೊಳಿಸಲಾಗಿರುವ ಕ್ರಮಗಳನ್ನು ಭೂಸುಧಾರಣೆ ಎನ್ನುವರು. ಭೂಮಿಯು ಮನುಷ್ಯನ 
ಬದುಕಿನ ಅವಿಭಾಜ್ಯ ಅಂಗ.. ಅವನು ತನ್ನ ಬದುಕನ್ನು ರೂಪಿಸಿಕೊಳ್ಳಲು ಭೂಮಿಯನ್ನು 
ಅವಲಂಬಿಸಿದ್ದಾನೆ. ಆದರೆ: ಭೂಮಿಯು ಎಲ್ಲಾ ಸಮುದಾಯಗಳಿಗೆ ಸಮಾನವಾಗಿ 
ಹಂಚಿಕೆಯಾಗಿಲ್ಲ. ಈ ಭೂಒಡೆತನದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ 
ಭೂಸುಧಾರಣೆಯನ್ನು ಕೈಗೊಳ್ಳಲಾಯಿತು. 

ಹಿಂದೆ ಭೂಮಾಲಿಕರ ಪರವಾದ ಕಾನೂನುಗಳು ಇದ್ದವೇ ವಿನಹ ಗೇಣಿದಾರನ 
ಪರವಾದ ಕಾನೂನುಗಳು ಇರಲಿಲ್ಲ. ಇದರಿಂದ ಸಂಪತ್ತಿನ ಕ್ರೋಢೀಕರಣ ಮತ್ತು ಹಂಚಿಕೆಯಲ್ಲಿ 
ಗಣನೀಯ ಅಸಮತೋಲನ ಏರ್ಪಟ್ಟಿತು. ಭೂಸುಧಾರಣೆಯ ಮೂಲಕ ಸಮ ಸಮಾಜವನ್ನು 
ರೂಪಿಸುವ ಪ್ರಯತ್ನವನ್ನು 1970ರ ದಶಕದಲ್ಲಿ ಕಾಣುತ್ತೇವೆ. ಕೂಲಿ ರೈತರ ಮತ್ತು ದಲಿತ 
ಚಳವಳಿಗಳ ಪರಿಣಾಮವಾಗಿ ಭೂಹಂಚಿಕೆಯ ಪ್ರಶ್ನೆಗಳು ಉದ್ಭವಿಸಿದವು. ಭೂಹೀನ ಕೆಳ 
ಸಮುದಾಯಗಳಿಗೆ ಭೂಮಿಯನ್ನು ನೀಡಬೇಕೆಂದು ಆಗ್ರಹಿಸಿ ಅನೇಕ ಹೋರಾಟಗಳು 
ನಡೆದವು. ಇದರ ಪರಿಣಾಮವಾಗಿ ಭೂಸುಧಾರಣೆಗಳು ಜಾರಿಯಾದವು. ಈ ಸುಧಾರಣೆಗಳ 
ಪ್ರಮುಖ ಅಂಶಗಳು ಇವಾಗಿವೆ. 


1 ಜಮೂನ್ಹಾರಿ ಪದ್ಧತಿಯ ನಿರ್ಮೂಲನ 


ಭೂಮಿಯ ಮೇಲಿನ ಭೂಮಾಲೀಕ ವರ್ಗದ ಹಿಡಿತವನ್ನು ಮಿತಿಗೊಳಿಸುವುದು ಈ 
ಕ್ರಮದ ಉದ್ದೇಶವಾಗಿದೆ. 1955ರಲ್ಲಿ ಭಾರತದ ಮಾಜಿ ಉಪರಾಷ್ಟಪತಿ ಬಿ.ಡಿ. ಜತ್ತಿಯವರ 
ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ಭೂಸುಧಾರಣೆಯನ್ನು 
ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಕೆಲವು ಶಿಫಾರಸುಗಳನ್ನು ಮಾಡಿತು. ಈ ಸಮಿತಿಯು ಪ್ರತಿ 
ಕುಟುಂಬಕ್ಕೆ ಗರಿಷ್ಠ ಪ್ರಮಾಣ, ಅಂದರೆ 116 ಎಕರೆ ಒಣ ಭೂಮಿಯನ್ನು ಅಥವಾ 27 ಎಕರೆ 
ನೀರಾವರಿ ಭೂಮಿಯನ್ನು ಹೊಂದಬಹುದೆಂದು ಶಿಫಾರಸು ಮಾಡಿತು. ಈ ಶಿಫಾರಸುಗಳು 
ಉಳ್ಳವರ ಪರವಾಗಿದ್ದವು. 1957ರಲ್ಲಿ ಜಾರಿಗೊಂಡ ಈ ಶಿಫಾರಸುಗಳು ಇದ್ದ ವ್ಯವಸ್ಥೆಯನ್ನು 
ನಿರ್ಣಾಯಕವಾಗಿ ಬದಲಾಯಿಸಲು ಸಾಧ್ಯವಾಗಲಿಲ್ಲ. 1974ರ ಭೂಸುಧಾರಣೆ ಕಾನೂನುಗಳು 
ಈ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ನಿರ್ಣಾಯಕವಾದವು. 


ಒಂದು ಎಕರೆದೆ 100 ಸೆಂಟ್ಸ್‌ ಅಥವಾ 4೦: ದುಂಟೆ. 


2 ಗೇಣಿ ಪದ್ಧತಿಯಲ್ಲಿ ಸುಧಾರಣೆ 


ಭಾರತದ ಗೇಣಿದಾರರು ಅನೇಕ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಅವುಗಳೆಂದರೆ 
ಹೆಚ್ಚಿನ ಪ್ರಮಾಣದ ಗೇಣಿ, ಭೂಹಿಡುವಳಿಯಲ್ಲಿ ಅಭದ್ರತೆ ಮತ್ತು ಒಡೆತನವಿಲ್ಲದ ಭೂಹೀನ 


ಸ್ಥಿತಿ. ಈ ಸಮಸ್ಯೆಯನ್ನು ಹೋಗಲಾಡಿಸಲು 1974ರಲ್ಲಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸ್‌ 
ಅವರು ಭೂಹಿಡುವಳಿ ಬಗ್ಗೆ ಕ್ರಾಂತಿಕಾರಕ: ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಿದರು. 
ತಲೆಮಾರುಗಳಿಂದ ಗೇಣಿಯನ್ನು ಮಾಡುತ್ತಿದ್ದ ಅನೇಕ ಭೂಹೀನರು ನವಭೂಮಾಲೀಕರಾದರು. 


1974ರ ಭೂಸುಧಾರಣಾ (ತಿದ್ದುಪಡಿ) ಕಾಯ್ದೆಯ ಪ್ರಮುಖ ಅಂಶಗಳು 
ಅದು ಎಲ್ಲ ರೀತಿಯ ಗೇಣಿಯನ್ನು ರದ್ದುಗೊಳಿಸಿತು. 


ರೈತನಿಗೆ ತಾನು ಉಳುಮೆ ಮಾಡುತ್ತಿದ್ದ ಭೂಮಿಯ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಲು ಅವಕಾಶ 
ನೀಡಲಾಯಿತು. 


ಗೇಣಿಯ ಎಲ್ಲ ಭೂಮಿಯು ಸರಕಾರದ ಸ್ವಾಧೀನಕ್ಕೆ ಸೇರಿತು. ಭೂಮಿಯ ಮೇಲೆ 
ಹಕ್ಕನ್ನು ಪಡೆಯಬಯಸುವವರು ಮತ್ತು ಪರಿಹಾರ ಪಡೆಯಬೇಕಾದವರು 
ನ್ಯಾಯಮಂಡಳಿಯ (ಟ್ರಿಬ್ಯೂನಲ್‌) ಮೂಲಕ ಅರ್ಜಿ ಹಾಕಬೇಕಿತ್ತು. 


ನ್ಯಾಯಮಂಡಳಿಯ ನಿರ್ಧಾರ ಅಂತಿಮವಾಗಿತ್ತು ಅದರ ನಿರ್ಧಾರವನ್ನು ಉಚ್ಚ 
ನ್ಯಾಯಾಲಯದಲ್ಲಿ ಮಾತ್ರ ಪ್ರಶ್ನಿಸಬಹುದಾಗಿತ್ತು. 


3 ಗರಿಷ್ಠ ಹಿಡುವಳಿಯ ಮಿತಿ 


1957ರ ನಂತರದಲ್ಲಿ ಆದ ಪ್ರಮುಖ ಪ್ರಯತ್ನಗಳು 1970ರ ದಶಕದಲ್ಲಿ ನಡೆದವು. 
ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಅಂದಿನ ರಾಜ್ಯ 
ಸರ್ಕಾರ ನಿಗದಿಪಡಿಸಿತು. 


1974ರಲ್ಲಿ ಭೂಮಿಯ ದಲಿಷ್ಠ ಮಿತಿಯನ್ನು ಈ ಕೆಳಕಂಡಂತೆ ನಿದವಿಪಣಿಪಲಾಂಖತು. 
ನಿಂ೦ಿನ ಸೌಕರ್ಯವಿಲ್ಲದ ಖುಷಿ ಭೂಮಿಯಾಗಿದ್ದರೆ ಅದರ ಮಿತಿ ಒಂದು ಕುಟು೦ಬಕ್ತ 
54 ಎಕರೆರಳಾ೧ಿರಬೇಹು. ನಿಂರಾವರಿ ಸೌಕಯ್ಯ£ವಿದ್ದು ಎರಡು ಅಥವಾ ಅದಕ್ಕಿಂತ ಹೆಚ್ಚು 
ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಪ್ರತಿ ಕುಟುಂಬಕ್ತೆ 1೦೦೦ದ 18ಎಕರೆದಳು. ಒ೦ದು ಬೆಳೆ ತೆದೆಯುವ 
ನೀರಾವಲಿ ಭೂಮಿಯಾದರೆ ಒಂದು ಕುಟುಂಬಕ್ತೆ ದಲಿಷ್ಠ 27 ಎಕರೆ ನಿದಥಿಪಣಿಸಲಾಕಿತ್ತು. 
ಜೊಡೆದೆ 1977ರಲ್ಲಿ ಇನಾ೦ ರದ್ದತಿ ಕಾಯ್ದೆ ಜಾರಿದೆ ಬಂಬಿಡು. 


ಇನಾಂ ರದ್ದತಿ ಕಾಯ್ದೆಯ ಐದ್ದೆ ಹೆಚ್ಚಿನ ಮಾಹಿತಿ ಪಂದ್ರಹಿಪಿರಿ. 


4 ಆರ್ಥಿಕ ಹಿಡುವಳಿಗಳ ರಚನೆ 


ಯಾವ ಹಿಡುವಳಿಯಿಂದ ಬೇಸಾಯಗಾರನುಬೇಸಾಯ ವೆಚ್ಚಗಳನ್ನು ಕಳೆದು ತನಗೂ 
ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು, ಬೇಕಾದ ಆದಾಯ ಗಳಿಸಬಲ್ಲನೋ ಅಂತಹ 
ಜೀವನಾಧಾರ ಹಿಡುವಳಿಯನ್ನು "ಆರ್ಥಿಕ ಹಿಡುವಳಿ” ಎನ್ನುತ್ತಾರೆ. ಹಿಡುವಳಿಗಳ ಕ್ರೋಢೀಕರಣ 
ಮತ್ತು ಗರಿಷ್ಠ ಪ್ರಮಾಣದ ಮಿತಿಯಿಂದ ಅನೇಕ ಕೃಷಿಕರ ಜೀವನಮಟ್ಟ ಸುಧಾರಿಸಿತು. 


5 ಸಹಕಾರಿ ಬೇಸಾಯ ಅಭಿವೃದ್ಧಿ 


ರೈತರು ಸ್ವಯಂಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲಾ 
ಹಿಡುವಳಿಯನ್ನು ಸಹರೈತರ ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡುತ್ತಾರೆ. 
ಉತ್ಪಾದನೆಯು ಕೈಗೆ ಬಂದಾಗ ಜಮೀನಿನ ಶಾಶ್ವತ ಅಭಿವೃದ್ಧಿಗೆ ಅಗತ್ಯ ಬಂಡವಾಳವನ್ನು 
ತೆಗೆದಿಟ್ಟು ಉಳಿದ ಭಾಗವನ್ನು ಹಂಚಿಕೊಳ್ಳುತ್ತಾರೆ. ಇದನ್ನು "ಸಹಕಾರಿ ಬೇಸಾಯ ಪದ್ಧತಿ' 
ಎನ್ನುತ್ತೇವೆ. 


ಭೂಸುಧಾರಣೆಯಿ೦ದ ಭೂಹೀನರಿಗೆ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ 
ದೊರಕಿತು. ಸಾಗುವಳಿದಾರರ ಹಕ್ಕುಗಳನ್ನು ಕಾಪಾಡಲಾಯಿತು. ಸಹಕಾರಿ ಬೇಸಾಯ 
ಪದ್ಧತಿಯಿಂದ ರೈತರು ಸ್ವಲ್ಪಮಟ್ಟಿಗಿನ ಲಾಭವನ್ನು ಹೊಂದಲು ಸಾಧ್ಯವಾಯಿತು. ಆದರೆ 
ಸಹಕಾರಿ ಬೇಸಾಯ ಪದ್ಧತಿಯು ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಪ್ಪಿತ ಬೇಸಾಯ 
ಪದ್ಧತಿಯಾಗಲಿಲ್ಲ. 


2 ಹಿಂದುಳಿದ ವರ್ಗಗಳ ಆಯೋಗಗಳು 


ಭಾರತದ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿದೆ. ಶ್ರೇಣೀಕೃತ ಜಾತಿ 
ವ್ಯವಸ್ಥೆಯಿಂದ ಅನೇಕ ಜಾತಿಗಳು ಹಿ೦ದುಳಿದವುಗಳಾಗಿಯೆ ಉಳಿದವು. ಬ್ರಿಟಿಷರು ಭಾರತಕ್ಕೆ 
ಬಂದ ನಂತರ ಹೊಸ ಸಾಮಾಜಿಕ ಚಲನಶೀಲತೆ ಪ್ರಾರಂಭವಾಯಿತು. 


ಬ್ರಿಟಿಷರ ಆಡಳಿತದಡಿಯಲ್ಲಿ ಯಾವುದೇ ಜಾತಿ ವರ್ಗಗಳ ತಾರತಮ್ಯವಿಲ್ಲದೆ ಎಲ್ಲರೂ 
ಇಂಗ್ಲಿಷ್‌ ಭಾಷೆಯನ್ನು ಕಲಿಯಲು ಅರ್ಹರಾದರು. ಇಂಗ್ಲಿಷ್‌ ಭಾಷೆ ಕಲಿತವರಿಗೆ ಬ್ರಿಟಿಷ್‌ 
ಸರಕಾರದಲ್ಲಿ ಹೊಸ ಅವಕಾಶಗಳು ದೊರೆಯತೊಡಗಿದವು. ಬ್ರಾಹ್ಮಣೇತರರು ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ 
ತೆರೆದುಕೊಂಡ ನಂತರ ಅವರಲ್ಲಿ ಹೊಸ ಎಚ್ಚರ ಪ್ರಾರಂಭವಾಯಿತು. ಬಹುಸ೦ಖ್ಯಾತರಾಗಿದ್ದರೂ 
ತಮ್ಮ ವರ್ಗಗಳಿಗೆ ಸರಕಾರಿ ಉದ್ಯೋಗಗಳಲ್ಲಿ ಸೂಕ್ತ ಪ್ರಾತಿನಿಧ್ಯವಿರಲಿಲ್ಲ. ಇದರ 
ಪರಿಣಾಮವಾಗಿ ಮೈಸೂರು ಸಂಸ್ಥಾನದಲ್ಲಿ ಬ್ರಾಹ್ಮಣೇತರರು ಸಾಹುಕಾರ ಚೆನ್ನಯ್ಯ, 
ಎಂ. ಬಸವಯ್ಯ ಮುಂತಾದವರ ನೇತೃತ್ವದಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಹುಟ್ಟುಹಾಕಿದರು. 


ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲ ಭಾರತದಲ್ಲೇ: ಪ್ರಥಮವಾಗಿ ಹಿಂದುಆದ 
ವರ್ದರಳ ಆಯೋೊಂದವು ನ್ಯಾಯಮೂರ್ತಿ ಲೆಫ್ಲೆ ನಿ. ಮಿಲ್ಲರ್‌ ಅವರ ಅಧ್ಯಕ್ಷತೆಯಲ್ಲಿ 1915ರಲ್ಲಿ 
ನವನೇಮಕವಾಲುಡು. ಒಂದು ಜಾತಿಯಲ್ಲ ಶೇಕಡ ಐದು ಅಥವಾ ಅದಶ್ವಿ೦ತ ಹೆಚ್ಚಿನವರು ಇ೦ಥ್ಲಿಷ್‌ 
ಬಲ್ಲವರಿದ್ದರೆ ಅ೦ತಹ ಜಾತಿಯನ್ನು ಮುಂದುವರೆದವರು ಎಂದು ಈ ಸಮಿತಿ ಆಭಿಪ್ರಾಯ 
ಪಟ್ಟತು. 1921ರಲ್ಲಿ ಮೈಸೂರು ರಾಜ್ಯದಲ್ಲ ಪ್ರಥಮ ಮೀಸಲಾತಿ ಆಜ್ಞೆ ಜಾರಿದೆ ಬಂದಿತು. 


ಮುಖ್ಯಮಂತ್ರಿ ಡಿ. ದೇವರಾಜ್‌ ಅರಸ್‌ರವರು 1975 
ರಲ್ಲಿ ಎಲ್‌.ಜಿ. ಹಾವನೂರು” ಅವರ ನೇತೃತ್ವದಲ್ಲಿ ಪ್ರಥಮ 
ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸಿದರು. 
1975ನೇ ಇಸವಿಯ "ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ 
ಉತ್ತೀರ್ಣರಾದ "ವಿವಿದ್‌ ಜಾತಿಯ ವಿದ್ಯಾರ್ಥಿಗಳ 
ಶೇಕಡಾವಾರನ್ನು ಜಾತಿಗಳ ಹಿಂದುಳಿದಿರುವಿಕೆಯನ್ನು 
ಗುರುತಿಸಲು ಮಾನದಂಡವನ್ನಾಗಿ ತೆಗೆದುಕೊಳ್ಳಲಾಯಿತು. 
ಹಾವನೂರು ವರದಿಯ ಆಧಾರದ ಮೇಲೆ 1977ರಲ್ಲಿ ಸರಕಾರಿ 
ಆಜ್ಞೆಯನ್ನು ಜಾರಿಗೆ ತರಲಾಯಿತು. ಇದು ಒಂದು 
ಕ್ರಾಂತಿಕಾರಕ ಆಜ್ಞೆಯಾಯಿತು. ಹಿಂದುಳಿದ ವರ್ಗಗಳು 
ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಬಲರಾಗಲು ಈ 
ಆಜ್ಞೆ ಬಹುಮಟ್ಟಿಗೆ ಕಾರಣವಾಯಿತು. ಇದನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಯಿತು. 
ಈ ವರದಿಯಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಲಾಗುವುದು ಎನ್ನುವ ಭರವಸೆಯನ್ನು 
ಕರ್ನಾಟಕ ಸರ್ಕಾರವು ನ್ಯಾಯಾಲಯಕ್ಕೆ ನೀಡಿತು. ಇದರ ಪರಿಣಾಮವಾಗಿ 1983ರಲ್ಲಿ 


\ x 
A pe 


ಕ್ಕ ಸ | i) > 
71 ಎಲ್‌.ಜಿ. ಹಾವನೂರು 


ಟಿ. ವೆಂಕಟಸ್ವಾಮಿ ಆಯೋಗದ ನೇಮಕವಾಯಿತು. ರಾಜಕೀಯ ಒತ್ತಡದ ಕಾರಣಗಳಿಗಾಗಿ 
ವೆಂಕಟಸ್ವಾಮಿ ವರದಿಯನ್ನು ಸರ್ಕಾರ ಒಪ್ಪಲಿಲ್ಲ. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ 
ಆಡಳಿತಾವಧಿಯಲ್ಲಿ ನ್ಯಾಯಮೂರ್ತಿ ಓ. ಚಿನ್ನಪ್ಪ ರೆಡ್ಡಿಯವರ ನೇತೃತ್ವದಲ್ಲಿ ಒಂದು 
ಸಮಿತಿಯ ರಚನೆಯಾಯಿತು. ಈ ವರದಿಯ ಶಿಫಾರಸುಗಳು ಕೂಡ ರಾಜಕೀಯ 
ಒತ್ತಡಗಳಿಂದಾಗಿ ಜಾರಿಗೆ ಬರಲಿಲ್ಲ. 


ಇಲ್ಲಿಯವರೆಗೂ ಜಾರಿಗೊಂಡ ಎಲ್ಲಾ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ 
ಮೀಸಲಾತಿ ಆಜ್ಞೆಗಳು ರಾಜೀಸೂತ್ರದ ಆಜ್ಞೆಗಳಾಗಿವೆಯೇ ಹೊರತು ಯಾವುದೇ ವೈಜ್ಞಾನಿಕ 
ವರದಿಯ ಶಿಫಾರಸುಗಳ ಮೇಲೆ ರೂಪಿತವಾದ ಆಜ್ಞೆಗಳಾಗಿಲ್ಲ.4ೌ 


ಹೊಸಪದ 


ಗೇಣಿ ಭೂಮಾಲೀಕ ಮತ್ತು ಗೇಣಿದಾರನ ನಡುವೆ ನಡೆಯುವ ಒಪ್ಪಂದದ ಫಲವಾಗಿ 
ಗೇಣಿದಾರನು ಒಟ್ಟು ಉತ್ಪಾದನೆಯಲ್ಲಿ ಪಡೆಯುವ ಪಾಲು. 


ಅಭ್ಯಾಸಗಳು 


1 ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ. 
1 ಬಿ.ಡಿ.ಜತ್ತಿಯವರು ಭಾರತದ «೬ ಆಗಿದ್ದರು. 
2 1974ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು 
3 1975ರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು 


ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 

1 ಭೂಸುಧಾರಣೆ ಎಂದರೇನು? 

2 ಮುಖ್ಯವಾದ ಭೂಸುಧಾರಣೆಗಳು ಯಾವುವು? 
3 ಆರ್ಥಿಕ ಹಿಡುವಳಿ ಎಂದರೇನು? 
4 


ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ 
ಸರ್ಕಾರವು ಏಕೆ ನಿಗದಿ ಪಡಿಸಿದೆ? 


ಸಹಕಾರಿ ಬೇಸಾಯ ಪದ್ಧತಿ ಎಂದರೇನು? 
ಎಲ್‌.ಜಿ. ಹಾವನೂರು ಆಯೋಗವು ಹಿ೦ದುಳಿಯುವಿಕೆಯನ್ನು ಹೇಗೆ ಗುರುತಿಸಿತು? 


ಸಮೂಹ ಮಾಧ್ಯಮಗಳು, ತಂತ್ರಜ್ಞಾನ, ಕೃಷಿ ಮತ್ತು 
ಕೈಗಾರಿಕಾ ಕ್ಷೇತ್ರಗಳ ಮುನ್ನಡೆ 
ಬ ೩ 


ಹಾದಿ 


ಪಾಠದ ಪರಿಚಯ 


ಹಿರಿದಾದುದು. ಕರ್ನಾಟಕದ ಮುನ್ನಡೆಯಲ್ಲಿ ಕೃಷಿ, ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ ಮತ್ತು 
ಜೈವಿಕ ತಂತ್ರಜ್ಞಾನ ಕ್ರಾಂತಿಗಳು ನಿರ್ಣಾಯಕ ಪಾತ್ರ ವಹಿಸಿವೆ. ಇವುಗಳ ಬಗ್ಗೆ ಈ ಪಾಠದಲ್ಲಿ 
ಸಂಕ್ಷಿಪ್ತ ಪರಿಚಯವನ್ನು ನೀಡಲಾಗಿದೆ. 


ಸಾಮರ್ಥ್ಯಗಳು 


ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿಯ ಪಕ್ರಿಯೆಯಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ 


1 ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರದ ಬಗ್ಗೆ 
ಅರಿಯುವರು. 


ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ರಾಂತಿಯ ಪರಿಣಾಮವಾಗಿ 
ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಾದ ಬದಲಾವಣೆಗಳನ್ನು ಕುರಿತು 
ಮಾಹಿತಿ ಸಂಗಹಿಸುವರು, 


ಕೃಷಿ, ಕೈಗಾರಿಕೆ ಮತ್ತು ಮೂಲ ಸೌಕರ್ಯಗಳಲ್ಲಿ ಆದ ಬೆಳವಣೆಗೆಯನ್ನು ಮೆಚ್ಚುವರು. 


1 ಸಮೂಹ ಮಾಧ್ಯಮಗಳು 


[3] ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ 
ಸುದ್ದಿ ಅಥವಾ ವಿಷಯವನ್ನು ತಲುಪಿಸುವ ವಿಧಾನವನ್ನು ಸಂಪರ್ಕ ವ್ಯವಸ್ಥೆ ಎಂದು 
ಕರೆಯಲಾಗಿದೆ. ವಿವಿಧ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಬಗ್ಗು ಸಂಪರ್ಕ ಮಾಧ್ಯಮಗಳನ್ನು 
ನಮ್ಮ ಹಿರಿಯರು ಬಳಸುತ್ತಿದ್ದರು. ಉದಾಹರಣೆಗೆ ಪ್ರಾಚೀನ ಕಾಲದಲ್ಲಿ ಪ ಪಾರಿವಾಳ, ಒಂಟೆ 
ಮುಂತಾದವುಗಳನ್ನು ಸಂಪರ್ಕ ಮಾಧ್ಯಮವನ್ನಾಗಿಯೂ ಬಳಸಲಾಗುತ್ತಿತ್ತು. 


ಆಧುನಿಕ ಕಾಲಕ್ಕೆ ಬಂದಾಗ ಸಂಪರ್ಕ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು 
ಉಂಟಾದವು. ಈ ಕ್ರಾಂತಿಯು ಪಾಶ್ಚಿಮಾತ್ಯ ದೇಶಗಳಿಂದ ಭಾರತಕ್ಕೆ ಬಳುವಳಿಯಾಗಿ ಬಂತು. 
ಅಂಚೆ ಮತ್ತು ತಂತಿ ವ್ಯವಸ್ಥೆ 20ನೇ ಶತಮಾನದ ಕೊನೆಯವರೆಗೂ ಬಹುವಾಗಿ ಬಳಕೆಯಾಗುತ್ತಿದ್ದ 
ಸಂಪರ್ಕ ಮಾಧ್ಯಮವಾಗಿತ್ತು. ಇಂದು ರೇಡಿಯೋ, ದೂರದರ್ಶನ, ಮೊಬೈಲ್‌, ಅಂತರ್ಜಾಲ 
ಮುಂತಾದ ಸಂಪರ್ಕ ಮಾಧ್ಯಮಗಳು ಬಹುತೇಕ ಎಲ್ಲಾ ಸಮುದಾಯಗಳನ್ನು ತಲುಪಿವೆ. 
ಇವುಗಳನ್ನು ಬಿಟ್ಟು ಜನರು ಬದುಕುವುದನ್ನು ಊಹಿಸಿಕೊಳ್ಳುವುದು ಕಷ್ಟ 


ಸಮೂಹ ಮಾಧ್ಯಮಗಳನ್ನು ಪ್ರಮುಖವಾಗಿ ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ. 
ಅವುಗಳೆಂದರೆ 


> ಮುದ್ರಣ ಮಾಧ್ಯಮ » ವಿದ್ಯುನ್ಮಾನ ಮಾಧ್ಯಮ » ಮನರಂಜನಾ ಮಾಧ್ಯಮ 
1 ಮುದ್ರಣ ಮಾಧ್ಯಮ 


ಇಂದು ಮುದ್ರಣ ಮಾಧ್ಯಮದಲ್ಲಿ ಇಂಗ್ಲಿಷ್‌ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಲ್ಲಿ 
ಅಸಂಖ್ಯಾತ ಪತ್ರಿಕೆಗಳು ಪ್ರಕಟವಾಗುತ್ತಿವೆ. ದಿನಪತ್ರಿಕೆಗಳು ಅಂದಂದಿನ ಚರಿತ್ರೆಯ 
ದಾಖಲೆಗಳೆಂದು ಪರಿಗಣಿಸಲಾಗಿದೆ. ಈ ಪತ್ರಿಕೆಗಳು ನಗರ, ಹಳ್ಳಿ ಎನ್ನುವ ಭೇದವಿಲ್ಲದೆ 
ಎಲ್ಲರನ್ನು ತಲುಪುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿವೆ. 


ಚಟುವಟಕೆ ಕನ್ನಡದ ಏನಪತ್ರಿಕೆ ಮತ್ತು ವಾರಪತ್ರಿಕೆಗಳನ್ನು ಪಟ್ಟಮಾಣಿಲಿ. 


ಕನ್ನಡದಲ್ಲಿ ಪ್ರಕಟವಾದ ಮೊಟ್ಟಮೊದಲ ಪತ್ರಿಕೆ 'ಮ೦ದಳೂರು ಸಮಾಚಾರ್‌'. ಪತ್ರಿಕೆಗಳಲ್ಲಿ 


ಏನಪತ್ರಿಕೆ, ವಾರಪತ್ರಿಕೆ. ಪಾಕ್ಚಿಕ ಪತ್ರಿಕೆ. ಮಾಫಿಕ ಪತ್ರಿಕೆ, ಅರ್ಥವಾರ್ಷಿಕ, ವಾರ್ಷಿಕ 
ಪತಿಕೆಗಳವೆ. 


2 ವಿದ್ಯುನ್ಮಾನ ಮಾಧ್ಯಮ 
20ನೇ ಶತಮಾನದ ಕೊನೆಯ ಭಾಗದಲ್ಲಿ ವಿದ್ಯುನ್ಮಾನದ ಕ್ರಾಂತಿ ಪ್ರಾರಂಭವಾಯಿತು. 


`ದೂರದರ್ಶನ' ಜನರ ಪ್ರಮುಖ ಆಕರ್ಷಣೆಯಾಯಿತು. ಈ ಮಾಧ್ಯಮವು ಅವಶ್ಯಕ 
ಮಾಹಿತಿಗಳ ಜೊತೆಗೆ ಬೃಹತ್‌ ಮನರಂಜನೆಯನ್ನು ಒದಗಿಸುತ್ತದೆ. 


ವಿದ್ಯುನ್ಮಾನ ಕ್ಷೇತ್ರದಲ್ಲಿ ತೀವ್ರ ಸ್ಪರ್ಧೆ ಪ್ರಾರಂಭವಾಗಿ ವಿವಿಧ ಖಾಸಗಿ ಸಂಸ್ಥೆಗಳು 
ನಾಮುಂದು “ತಾಮುಂದು' ಎಂಬಂತೆ ರೈತರು, ಕಾರ್ಮಿಕರು, ಹೂಡಿಕೆದಾರರು, ನವದ 
ಗ್ರಾಹಕರು, ವಿದ್ಯಾರ್ಥಿಗಳು ಮತ್ತು ಇತರ್‌ ವರ್ಗಗಳಿಗೆ ಬೇಕಾದ ವಿಪುಲ ಮಾಹಿತಿಯನ್ನು 
ಒದಗಿಸುತ್ತಿವೆ. ಇರಿದು ಆಡಳಿತ ಹುಂತ್ರವು ವಿದ್ಯುನ್ಮಾನಗೊಳ್ಳುತ್ತಿದೆ. 


ಜಗತ್ತಿನ ಯಾವ ಮೂಲೆಯಲ್ಲಿ ಏನೇ ಘಟನೆ ಸಂಭವಿಸಿದರೂ ಅದರ ದೃಶ್ಯಾವಳಿಯನ್ನು 
ಕ್ಷಣ ಮಾತ್ರದಲ್ಲಿ ಕಣ್ಣ ಮುಂದೆ ಸಾದರಪಡಿಸುತ್ತದೆ. ಭೂಕಂಪ, ಪ್ರವಾಹ, ಅಫಘಾತ 
ಮುಂತಾದವುಗಳ ಬಗ್ಗೆ ಸುದ್ದಿಯನ್ನು ಬಿತ್ರರಿಸುತ್ತದೆ. ಅಲ್ಲದೆ ಹವಾಮಾನ ವೈಪರೀತ್ಯಗಳನ್ನು 
ಸಕಾಲದಲ್ಲಿ ಜನರಿಗೆ ತಲುಪಿಸುವ ಮೂಲಕ ಆಗುವ ಅನಾಹುತಗಳ ಪ್ರಮಾಣವನ್ನು "ಕಡಮೆ 
ಮಾಡುವಲ್ಲಿ ಸಹಾಯಕವಾಗಿದೆ. ದೂರದರ್ಶನವಲ್ಲದೆ ಇನ್ನಿತರ "ಪ್ರಭಾವಿ ವಿದ್ಯುನ್ಮಾನ 
ಮಾಧ್ಯಮಗಳೆಂದರೆ ರೇಡಿಯೋ, ಮೊಬೈಲ್‌ ಮತ್ತು ಅಂತರ್ಜಾಲ. ಇವು ಅನೇಕರ ಬದುಕಿನ 


ಅವಿಭಾಜ್ಯ ಭಾಗಗಳಾಗಿವೆ. ಅಂತರ್ಜಾಲವು ನಗರ ಸಮುದಾಯಗಳಲ್ಲಿ ಹೆಚ್ಚಿಗೆ ಬಳಕೆಯಲ್ಲಿದೆ. 
ಮೊಬೈಲ್‌ ಅಕ್ಷರಸ್ಥ ಮತ್ತು ಅನಕ್ಷರಸ್ಥರಿಬ್ಬರನ್ನೂ ತಲುಪಿರುವ ಪ್ರಭಾವಿ ಮಾಧ್ಯಮವಾಗಿದೆ. 

ಹಾಗೆಯೇ ರೇಡಿಯೋ ಮಾಧ್ಯಮವು ಇಂದು ಪ್ರಭಾವಿ ಮಾಧ್ಯಮವಾಗಿ ಉಳಿದಿದೆ. ಇದು 

ಮಾಹಿತಿ ಮತ್ತು ಮನರಂಜನೆ ಎರಡಕ್ಕೂ ಇರುವ ಪ್ರಮುಖ ಶ್ರವಣ ಮಾಧ್ಯಮವಾಗಿದೆ. 


ಅಂತರ್ಜಾಲವು ಜಗತ್ತನ್ನು ಹತ್ತಿರ ಮಾಡಿದೆ. ಇದು ಕ್ಷಣ ಮಾತ್ರದಲ್ಲಿ ಜಗತ್ತಿನ ಒಂದು 
ಮೂಲೆಯಿಂದ ಮತ್ತೊಂದು. ಮೂಲೆಗೆ ಸುದ್ದಿಯನ್ನು ಮುಟ್ಟಸಲು ಇರುವ ಪ್ರಬಲ ಅಸ್ತವಾಗಿದೆ. 
ಇಂದು ರೂಪುಗೊಳ್ಳುತ್ತಿರುವ ಅನೇಕ ಚಳವಳಿಗಳಿಗೆ ಅಂತರ್ಜಾಲದಲ್ಲಿ ಲಭ್ಯವಿರುವ ಫೇಸ್‌ 
ಬುಕ್‌, ಟ್ವಿಟರ್‌ ಮು೦ಿತಾದವು ಮಾಧ್ಯಮಗಳಾಗಿವೆ. ಹೀಗೆ ವಿದ್ಯುನ್ಮಾನ "ಮಾಧ್ಯಮಗಳು 
ನಮ್ಮ ಸಮಾಜದ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. 


3 ಮನರಂಜನಾ ಮಾಧ್ಯಮ 


ಮನರಂಜನೆಯ ಕ್ಷೇತ್ರದಲ್ಲಿ ಸಿನಿಮಾ ಬಹು ದೊಡ್ಡ ಮಾಧ್ಯಮವಾಗಿದೆ. ಇದರೊಂದಿಗೆ 
ಇರುವ ಮತ್ತೊಂದು ಮಾಧ್ಯಮವೆಂದರೆ ನಾಟಕ ಪ್ರದರ್ಶನ. 


ಸಿನಿಮಾ ದೃಶ್ಯ ಮಾಧ್ಯಮವಾದ್ದರಿ೦ದ ಎಲ್ಲಾ ವರ್ಗದ ಜನರನ್ನು ಆಕರ್ಷಿಸುತ್ತಿರುವ 
ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿದೆ. ಸಿನಿಮಾಗಳಲ್ಲಿ ಪ್ರಧಾನವಾಗಿ ವಾಣಿಜ್ಯ ಸಿನಿಮಾಗಳನ್ನು 
ಕಾಣುತ್ತೇವೆ. ಇದರೊಂದಿಗೆ ಪರ್ಯಾಯ ಸಿನಿಮಾಗಳು ಎಂದರೆ ಪ್ರಾಯೋಗಿಕ ಸಿನಿಮಾಗಳು 
ಇವೆ. ಪರ್ಯಾಯ ಸಿನಿಮಾಗಳು ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಶೋಧನಾ 
ದೃಷ್ಟಿಕೋನವನ್ನು ಹೊಂದಿರುತ್ತವೆ ಮತ್ತು ಸಾಮಾಜಿಕ ಮೂಢನಂಬಿಕೆಗಳನ್ನು ತೊಡೆದು 
ಹಾಕಲು ಪ್ರಯತ್ನಿಸುತ್ತವೆ. ಹೆಚ್ಚು ಜನರು ಅವುಗಳನ್ನು ನೋಡಬೇಕಾಗಿದೆ. 


ಸಂಪರ್ಕ ಮಾಧ್ಯಮವು ಇಂದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವಹಿಸುತ್ತಿದೆ. 
ಇದು ದೇಶದ ಏಕತೆ, ಒಗ್ಗಟ್ಟು ಹಾಗೂ ಅಖಂಡತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. 
ಹಾಗೆಯೇ ವ್ಯಾಪಾರ ಮತ್ತು ವಾಣಿಜ್ಯ ಮೊದಲಾದ ಕ್ಷೇತ್ರಗಳಲ್ಲಿನ ಅಭಿವೃ ದ್ದಿಯಲ್ಲಿ ಸಮೂಹ 
ಮಾಧ್ಯಮಗಳ "ದಾತ ಹಿರಿದಾಗಿದೆ. ಬೃಹತ್‌ ಕಂಪನಿಗಳು ಇವುಗಳ ಏಕಸ್ವಾಮ್ಯ ಮಕ್ಕೆ ಪೈಪೋಟಿ 
ನಡೆಸುತ್ತಿವೆ. 


2 ಮಾಹಿತಿ ತಂತ್ರಜ್ಞಾನ ಕ್ರಾಂತಿ 
ಮಾಹಿತಿ ತಂತ್ರಜ್ಞಾನ ಕ್ರಾಂತಿ 


pw ಛಬಿ ಲ 


ಪ್ರಸ್ತುತ ಸಂದರ್ಭವನ್ನು "ಮಾಹಿತಿ ಯುಗ' ಎಂದು ಕರೆಯುತ್ತಾರೆ. ತಂತ್ರಜ್ಞಾನದ 
ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನು ಮಾಹಿತಿ ತಂತ್ರಜ್ಞಾನ 
ಎ೦ದು ವ್ಯಾಖ್ಯಾನಿಸಲಾಗಿದೆ. 


ಗಣಕಯಂತ್ರ ತಂತ್ರಾಂಶ ಮತ್ತು ತಂತಿ ಸಂವಹನಗಳ ಸಂಯೋಜನೆ 1990ರ ದಶಕದಲ್ಲಿ 
ದೊಡ್ಡ ಕ್ರಾಂತಿಯನ್ನು ಸೃಷ್ಟಿಸಿತು. "ಮಾಹಿತಿ ಎನ್ನುವುದು ಒಂದು ಉತ್ಪಾದಿತ ವಸ್ತುವಾಗಿ 
ಪರಿಗಣಿತವಾಯಿತು. “ತಂತಾಂಶದ ಉತ್ಪಾದನೆಯಲ್ಲಿ ಬೆಂಗಳೂರಿನ ದೈತ್ಯ ಕಂಪನಿಗಳಾದ 
ಇನ್ಫೊಸಿಸ್‌ ಮತ್ತು ವಿಪೊಗಳ ಕೊಡುಗೆ ಅಪಾರವಾದುದು. ಬೆಂಗಳೂರನು ಸೈಬರ್‌ ಅಥವಾ 
ಸಿಲಿಕಾನ್‌ ನಗರಪಂದು ಕರೆಯುವರು. 


ಕರ್ನಾಟಕ ಸರಕಾರವು 1997ರಲ್ಲಿ ಮಾಹಿತಿ 
ತಂತ್ರಜ್ಞಾನ ಕುರಿತ ಹೊಸ ಯೋಜನೆಯನ್ನು 
ಸಿದ್ಧಪಡಿಸಿತು. ಹೊಸ ಕಾಯ್ದೆ ಯನ್ನು 2 
ಜಾರಿಗೊಳಿಸಿತು. ಮಾಹಿತಿ ತಂತ್ರೆಜ್ಞಾನದ | 
ಬಳಕೆಯಿಂದ ಕೈಗಾರಿಕೆ, ವ್ಯವಸಾಯ, ವ್ಯಾಪಾರ, 
ವಾಣಿಜ್ಯ, ಶಿಕ್ಷಣ, ಆರೋಗ್ಯ ಕನ್ನಡ ಭಾಷೆಯ 
ಬೆಳವಣಿಗೆ, "ಆಡಳಿತ ಮುಂತಾದ ಕ್ಷೇತ್ರಗಳಿಗೆ 
ಹೊಸ ರೂಪವನ್ನು ಕೊಡುವ ಪ್ರಯತವನ್ನು ಈೈ 
ಮಾಡಲಾಯಿತು. ಈ ಕ್ರಾಂತಿಯಿಂದ ವಿವಿಧ 8.1 ಐಟಿ ಪಾರ್ಕ್‌, ಬೆಂಗಳೂರು 
ಕ್ಷೇತ್ರಗಳಲ್ಲಿ ಗಣನೀಯ ಪ್ರಮಾಣದ ಉದ್ಯೋಗ 


ಸ್‌, 


ಸೃಷ್ಟಿಯಾಯಿತು. ಅಂತರ್ಜಾಲವು ಈ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರವನ್ನು; ವಹಿಸಿದೆ. 


ಮತ್ತೊಂದು ಮುಖ್ಯ ಬೆಳವಣಿಗೆಯೆಂದರೆ ಭಾರತ ಸರಕಾರ ಮತ್ತು ಕರ್ನಾಟಕ 
ಸರಕಾರಗಳು ಜಂಟಿಯಾಗಿ 2000ದಲ್ಲಿ ಸೈಬರ್‌ ಪಾರ್ಕಿನ ಯೋಜನೆಯನ್ನು ಪ್ರಾರಂಭಿಸಿದವು. 
ಏಳು ಕೇಂದ್ರಗಳಲ್ಲಿ ಯುವಡಾಟ್‌ಕಾಮ್‌ನ್ನು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತರಲಾಯಿತು. 
ಕನ್ನಡ ಭಾಷೆಯ ಅಭಿವೃದ್ಧಿಗೆ ಸಹಾಯಕಥಿಳಿನ ತಂತ್ರಾಂಶಕ್ಕೆ ಶಿಷ್ಟ "ಸಂಕೇತಗಳನ್ನು 
ಒದಗಿಸುವ ಕೀಲಿಮಣೆಯನ್ನು (Ky 80816) ಸೃಷ್ಟಿಸಲಾಯಿತು. 


ಮಾಹಿತಿ ತಂತ್ರಜ್ಞಾನದಿಂದ ವಿವಿಧ ವರ್ಗಗಳ ಸಾಮಾಜಿಕ ಸಬಲೀಕರಣದ ಆಶಯವನ್ನು 
ರೂಪಿಸಲಾಗಿದೆ. ಇಡೀ ಜಗತ್ತು ಮಾಹಿತಿ ತಂತ್ರಜ್ಞಾನವನ್ನು ಅನಿವಾರ್ಯವಾಗಿ ಅವಲಂಬಿಸಲೇ 
ಬೇಕಾದ ಸಂದರ್ಭವನ್ನು ಇಂದು ನಾವು,ಕಾಣುತ್ತಿದ್ದೇವೆ. 


ಚಟುವಣಕ: ಕರ್ನಾಟಕದಲ್ಲಿನ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಪಂಸ್ಥೆರಳನ್ನು ಪಟ್ಣಮಾಣಿರಿ. 


3 ಜೈವಿಕ ತಂತ್ರಜ್ಞಾನ ಕ್ರಾಂತಿ 


ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಕ್ಷೇತ್ರದಲ್ಲಾದ ಬದಲಾವಣೆಗಳು 20ನೇ 
ಶತಮಾನದ ಕೊನೆಯ ಭಾಗದಲ್ಲಿ ಆರಂಭವಾದ ಬಹುದೊಡ್ಡ ಕ್ರಾಂತಿಗಳು. ಜೀವವಿಜ್ಞಾನ ಮತ್ತು 
ಇತರ ಮೂಲ ವಿಜ್ಞಾನಗಳ ಅನ್ವಯಿಕ ರೂಪವನ್ನು ಜೈವಿಕ ತಂತ್ರಜ್ಞಾನವೆಂದು ಹೇಳುವರು. 
ಸರಳವಾಗಿ ಹೇಳುವುದಾದರೆ ಜೀವಿಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಉಪಯುಕ್ತ 
ಉತ್ತನ್ನಗಳನ್ನು ತಾಂತ್ರಿಕವಾಗಿ ಪಡೆಯುವ ಕ್ರಮವನ್ನು ಜೈವಿಕ ತಂತ್ರಜ್ಞಾನವೆನ್ನುವರು. 


ಇತ್ತೀಚಿನ ದಶಕಗಳಲ್ಲಿ ಕರ್ನಾಟಕ ಒಂದು ಪ್ರಮುಖ ಜೈವಿಕ ತಂತ್ರಜ್ಞಾನದ ಕ್ಷೆ ಕೇತ್ರವಾಗಿದೆ. 
ಹಿಂದಿನಿಂದಲೂ ಜೈವಿಕ ತಂತ್ರಜ್ಞಾನವು ಅನ್ವಯಿಕ ರೂಪದಲಿ ಚಾಲ್ತಿಯಲ್ಲಿತ್ತು. ಆದರೆ ಜೈವಿಕ 
ತಂತ್ರಜ್ಞಾನವು ಜು 2 ವಶಿಷ್ಟ ವಿಜ್ಞಾನ ಶಾಖೆಯಾಗಿ ಬೆಳೆದದ್ದು” 20ನೇ” ಶತಮಾನದಲ್ಲಿ. 
ಜೈವಿಕ ತಂತ್ರಜ್ಞಾನವು ವಿವಿಧ ಶಾಖೆಗಳಲ್ಲಿ ಮೈದಳೆಯುತ್ತಿದೆ. ಅವುಗಳೆಂದರೆ ತಳಿ ತಂತ್ರಜ್ಞಾನ. 


ಡಿ.ಎನ್‌.ಎ., ಬೆರಳಚ್ಚು ತಂತ್ರಜ್ಞಾನ (ಗngerprint), ಅಂಗಾಂಶ ಕೃಷಿ, ತದ್ರೂಪಿ ಸೃಷ್ಟಿ 
ಮುಂತಾದವು. 1997ರಲ್ಲಿ ವಿಲ್ಮಟ್‌ ಎಂಬ ವಿಜ್ಞಾನಿಯು ಪ್ರ ಪ್ರಪಂಚದ ಮೊಟ್ಟಮೊದಲ ತದ್ರೂಪಿ 
ಪ್ರಾಣಿ ಕುರಿಯೊಂದನ್ನು (ಡಾಲಿ) ಸೃಷ್ಟಿಸಿದನು. ಅನಂತರ ಅನೇಕ ತದೂಪಿಗಳು ಸೃಷ್ಟಿಯಾಗಿವೆ. 


ಇಂದು ಇಂಧನ ಕೊರತೆ ಒಂದು ಗಂಭೀರ 
ಸಮಸ್ಯೆಯಾಗಿದೆ. ಗಗನಕ್ಕೇರಿದ ಇಂಧನ 
ಬೆಲೆಯನ್ನು ಜನರಿಂದ ಭರಿಸಲಾಗುತ್ತಿಲ್ಲ. ಇದಕ್ಕೆ 
ಪರ್ಯಾಯವಾಗಿ ಜೈವಿಕ ಇಂಧನವನ್ನು ತಯಾರಿಸುವ 
ಸಂಶೋಧನಾ ಪ್ರಯತ್ನಗಳು ವಿಪುಲವಾಗಿ 
ನಡೆದಿವೆ. 


ಕೃಷಿ ವಲಯದಲ್ಲಿ ಜೈವಿಕ ತಂತ್ರಜ್ಞಾನದ Ops 

ಅಳವಡಿಕೆಯ ಪ್ರಯತ್ನಗಳು ಭರದಿಂದ ನಡೆಯುತ್ತಿವೆ. ಕರ್ನಾಟಕದಲ್ಲಿ ಈ ಎಲ್ಲಾ ಬಗೆಯ 
ಪ್ರಯತ್ನಗಳು ನಡೆದಿವೆ. ಬೆಂಗಳೂರು ಮತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 
ಜೈವಿಕ "ತಂತ್ರಜ್ಞಾನ ಪ ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ. ಹಾಗೆಯ್‌ ತೀರ ದೇಶಗಳ ಜೈವಿಕ 
ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ * ಸಲುವಾಗಿ ಕಾರವಾರದಲ್ಲಿ ಜೈವಿಕ ತಂತ್ರಜ್ಞಾನ 
ಕೇಂದ್ರವೊಂದನ್ನು ಸ್ಥಾಪಿಸಲಾಗಿದೆ. ಕೃಷಿ ಜೈವಿಕ ತಾಂತಿಕ ಸಂಸ್ಥೆಯನ್ನು ಧಾರವಾಡದಲ್ಲಿ 
ಸ್ಥಾಪಿಸಲಾಗಿದೆ. ಖಾಸಗಿ ಕ್ಷೇತ್ರದಲ್ಲಿ ವಡಿಓಿಳೌನ್‌ನಂತಹ ಬೃಹತ್‌ ಕಂಪನಿಗಳು 
ಕಾರ್ಯನಿರತವಾಗಿವೆ. ಈ ಬೆಳವಣಿಗೆಗಳು ನಮ್ಮ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ 
ವ್ಯವಸ್ಥೆಗಳ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಉಂಟುಮಾಡುತ್ತಿವೆ. 


ಚಟುವಟಕೆ: ಇಂಧನ ಸಮಸ್ಯೆಯ ಬದ್ದೆ ಹೆಚ್ಚಿನ ಮಾಹಿತಿ ಪಂದ್ರಹಿನಿಲಿ. 


4 ಕರ್ನಾಟಕಲ್ಲಿ ಕೃಷಿ ಅಭಿವೃದ್ಧಿ 


ಭೂಮಿಯೆಂದರೆ ನೈಸರ್ಗಿಕ ಸಂಪನ್ಮೂಲಗಳಾದ ನೆಲ, ಜಲ, ಖನಿಜ, ಅರಣ್ಯ, ಅಣು 
ಹಾಗೂ ಶಕ್ತಿ ಸಂಪನ್ಮೂಲಗಳ ಸಂಯೋಜನೆ. ಇವುಗಳನ್ನು ಸಮರ್ಥವಾಗಿ ಬಳಸಿಕೊಂಡಾಗ 
ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಭಾರತದ ಬಹುತೇಕ ಕುಟುಂಬಗಳು ತಮ್ಮ 
ಬದುಕಿನ ಪೋಷಣೆಗಾಗಿ ಕೃಷಿಯನ್ನೇ ಅವಲಂಬಿಸಿವೆ. ಕರ್ನಾಟಕದ ಸ್ಥಿತಿಯೂ ಕೂಡ 
ಇದಕ್ಕೆ ಹೊರತಾಗಿಲ್ಲ. 


ವ್ಯವಸಾಯವು ನಮಗೆ ಬೇಕಾದ ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ. ಕೈಗಾರಿಕೆಗಳಿಗೆ 
ಬೇಕಾದ ಕಚ್ಚಾವಸ್ತುಗಳನ್ನು ಸರಬರಾಜು ಮಾಡುತ್ತದೆ. ಅದು ಉದ್ಯೋಗಾವಕಾಶಗಳನ್ನು 
ಒದಗಿಸುತ್ತದೆ; ಕೈಗಾರಿಕಾ ಉತ್ಪನ್ನ ಗಳಿಗೆ ಮಾರುಕಟ್ಟೆಯನ್ನು ಕಲ್ಪಿಸುತ್ತದೆ; ಮತ್ತು ತಲಾ ಆದಾ 
ಹಾಗೂ ರಾಷ್ಟ್ರೀಯ ಆದಾಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಈ ಎಲ್ಲಾ ದೃಷ್ಟಿಯಿಂದ ಕೃಷಿಯು 
ರಾಷ್ಟದ ಆರ್ಥಿಕತೆಯ ಮೂಲ ಜೀವೌಳವಾಗಿದೆ. 


ಕರ್ನಾಟಕ ರಾಜ್ಯದ ಬಟ್ಟು ವಿಪ್ತೀರ್ಣವು ಸುಮಾರು 1,೨೦,೦೦೦ ಚ.ಶಿ.ಮೂ. ಆಗಿದೆ. 
ಭೂವಿಸ್ರಿ೯ರ್ಣದ ದೃಷ್ಟಿಂಉ೦ದ ಕರ್ನಾಟಕವು ಭಾರತದಲ್ಲಿ ಏಳನೆಯ ದೊಡ್ಡ ರಾಜ್ಯವಾಗಿದೆ. 

ಭೂಮಿಯನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಉಪಯೋಗಿಸಲಾಗುತ್ತಿದೆ. ಕರ್ನಾಟಕವು 
ಸುಮಾರು 19 ಮಿಲಿಯ (19,060,620) ಹೆಕ್ಟೇರ್‌ಗಳಷ್ಟು ಭೂಮಿಯನ್ನು ಹೊಂದಿದೆ. ಆದರೆ 
ಇದರಲ್ಲಿ ಸುಮಾರು 1 ಮಿಲಿಯ ಹೆಕ್ಟೇರು ಪ್ರದೇಶ ಮಾತ್ರ ಸಾಗುವಳಿಗೆ ಯೋಗ್ಯವಾಗಿದೆ. 


ಸಾಗುವಳಿಗೆ ಬಳಸಲು ಯೋಗ್ಯವಾದ ಪ್ರದೇಶವು ಒಟ್ಟು ಭೂಮಿಯ ಶೇ.58ರಷ್ಟಿದೆ. 
ಕೃಷಿಯೇತರ ಭೂಮಿ ಶೇ.1! ಮತ್ತು ಅರಣ್ಯ ಪ್ರದೇಶ ಶೇ.19ರಷ್ಟಿದೆ. 


ಚಟುವಣಕೆ : ಕರ್ನಾಟಕದಲ್ಲಿ ಪಾಳುಬದ್ದ ಭೂಮಿ ಶೇ.1೨ರಷ್ಟಿದೆ. ಇದನ್ನು ಸದುಪಯೋಂದಪಡಿಸಲು 
ಕೈಗೊಳ್ಳಬಹುದಾದ ಕ್ರಮದಳನ್ನು ಚರ್ಜಿಲಲಿ. 


ಪಿ ಅಭಿವೃದ್ಧಿಗಾಗಿ ಕೈಗೊಂಡ ಕ್ರಮಗಳು 


1 ನೀರಾವರಿ ವ್ಯವಸ್ಥೆ: ಕರ್ನಾಟಕದ ಕೃಷಿ ಉತ್ಪನ್ನಗಳ ಬೆಳವಣೆಗೆಗಾಗಿ ಅನೇಕ ನೀರಾವರಿ 
ಯೋಜನೆಗಳನ್ನು ಸರ್ಕಾರ ಕೈಗೊಂಡಿದೆ. ತುಂಗಭದ್ರಾ. ಯೋಜನೆ, ಕೃಷ್ಣಾ ಮೇಲ್ಬಂಡೆ 
ಯೋಜನೆ, ಭದ್ರಾ ಯೋಜನೆ, ಘಟಪ್ರಭಾ. ಯೋಜನೆ,/ಮಲಪ್ರಭಾ ಯೋಜನೆ, ಹೇಮಾವತಿ, 
ಹಾರಂಗಿ, ವಾಣಿವಿಲಾಸ, ಕಾರಂಜಾ, ವಾರಾಹಿ; ಬೆಣ್ಣೆತೊರೆ ಮತ್ತು ಹಿತ್ತರನಿ ಮುಂತಾದವು 


ಪ್ರಮುಖ ಯೋಜನೆಗಳಾಗಿವೆ. ಇರುವ ನೀರನ್ನು ವೈಜ್ಞಾನಿಕವಾಗಿ ಬಳಸಿಕೊಳ್ಳಲು ಮತ್ತಷ್ಟು 
ಸುಧಾರಣೆಗಳನ್ನು ತರಬೇಕಾಗಿದೆ. 


೨೦೦6ರ ಆರ್ಥಿಕ ಸಮಿಂಕ್ಸೆಯ ಪ್ರಕಾರ ಕರ್ನಾಟಕವು ಕೃಷಿ ಉತ್ಪಾದನೆಯಲ್ಲಿ ಗಾ 
ಸಪ್ಲಾನವನ್ಳು ಪಡೆದಿದೆ. 


2 ಮಣ್ಣಿನ ಸಂರಕ್ಷಣೆಗೆ" ಒತ್ತು: ಗಾಳಿ, ಮಳೆ ಮತ್ತು ಪ್ರವಾಹ ಮೊದಲಾದ ನೈಸರ್ಗಿಕ 
ಕ್ರಿಯೆಗಳಿಂದ ಮಣ್ಣಿನ 'ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದಕ್ಕೆ "ಮಣ್ಣಿನ 
ಸವಕಳಿ” ಎನ್ನುತ್ತಾರೆ. ಅರಣ್ಯ ನಾಶ, ದೋಷಪೂರಿತ ಬೇಸಾಯ ಪದ್ಧತಿ ಮೊದಲಾದ 
ಕಾರಣಗಳಿಂದಲೂ ಮಣ್ಣಿನ ಸವಕಳಿ ಉಂಟಾಗುತ್ತದೆ. ಕರ್ನಾಟಕ ಸರ್ಕಾರವು ರೈತರನ್ನು 
ಈ ಸಂಕಷ್ಟದಿಂದ ಪಾರುಮಾಡಲು ಹಲವು ಮಾರ್ಗಸೂಚಿಗಳನ್ನು ನೀಡಿದೆ. ಬಾನುಲಿಗಳಲ್ಲಿ 
ಹಾಗೂ ದೂರದರ್ಶನಗಳಲ್ಲಿ ಬಿತ್ತರಗೊಳ್ಳುವ "ಕೃಷಿರಂಗ' ಕಾರ್ಯಕ್ರಮಗಳಲ್ಲಿ ರೈತರಿಗೆ 
ತಿಳಿವಳಿಕೆ ನೀಡುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. 


ಚಟುವಟಕ: ಮಣ್ಣಿನ ಸವಕಳಯನ್ನು ತಡೆಗಟ್ಟಲು ಕೈದೊಳ್ಳಬಹುದಾದ ಶ್ರಮದಳ ಕುರಿತು 
ಒ೦ದು ಕರು ಪ್ರಬಂಧ ಪಿದ್ಧಪಡಿಲದಿ. ಉದಾ: ಅರಣ್ಯ ಸಂರಕ್ಷಣೆ, ಅಣಿಕಟ್ಟು ಹಾಡೂ ಒಡ್ಡುಗಳ 
ನಿರ್ಮಾಣ, ಬೆಳೆದಳ ಪರಿವರ್ತನೆ ಮುಂತಾದವು. 


3 ಸಾವಯವ ಕೃಷಿ ಪದ್ಧತಿಗೆ ಪೋತ್ಸಾಹ: ಆಧುನಿಕ ಕೃಷಿ ಪದ್ಧತಿಯನ್ನು 
ಅನುಷ್ಠಾನಗೊಳಿಸಿ ಕೃಷಿ "ಉತ್ಪನ್ನ ಪ್ರಮಾಣ ಹೆಚ್ಚಿಸಲಾಗುತ್ತಿದೆ. ರಾಸಾಯನಿಕ ಗೊಬ್ಬರ ಹ. 
ಕೀಟ ನಾಶಕಗಳ ಅತಿಯಾದ “ಬಳಕೆಯಿಂದ "ಉಂಟಾಗುವ ದುಷ್ಪರಿಣಾಮಗಳನ್ನು ಜನರು 
ಮನಗಂಡಿದ್ದಾರೆ. ಇತ್ತೀಚೆಗೆ ನಡೆದ ಪರಿಸರ ಸಂರಕ್ಷಣ ಚಳವಳಿಗಳು ಸರ್ಕಾರದ ಕಣ್ಣು 
ತೆರೆಸುವ ಪ್ರಯತ್ನ ಗಳಾಗಿವೆ. ಸಾವಯವ ಗೊಬ್ಬರಗಳ "ಬಳಕೆಗೆ ಹೆಚ್ಚಿನ ಪೋತ್ಸಾಹ ನೀಡಲು 
ಸರ್ಕಾರ ಕ್ರಮಕ್ಕೆ ಗೊಂಡಿದೆ. 


83 ಸಾವಯವ: ಕೃಷಿ ಪದ್ಧತಿಯ ಹೊಲ 


2೦೦1ರಲ್ಲಿ ಕರ್ನಾಟಕದಲ್ಲಿ ಕೃಷಿಯನ್ನು ಅವಲಂಬಫಿದವರ ಪ ಸಂಖ್ಯೇ ಶೆಂ.55.89. 


ಚಟುವಣಕೆ : ವೈಜ್ಞಾನಿಕ ಬೇಸಾಯ ಪದ್ಧತಿಯೊಂ೦ದಿದೆ ದೇಶಿಯ ಸಾ೦ಪ್ರಾದಾಂಖಕ ಬೇಪಾಯ 
ಪದ್ಧತಿಯನ್ನು ಹೋಲಲಿಲಿ. ಉತ್ತಮ ಅಂಶಗಳನ್ನು ಪಟ್ಲಮಾಣಿರಿ. ಕರ್ನಾಟಕದ ಪ್ರದತಿಪರ 
ರೈತರೆನಿಿಕೊಂಣಿದ್ದ ಪ್ರಘುಲ್ಲಚಿಂದ್ರರ ಬದ್ದೆ ಮಾಹಿತಿಯನ್ನು ಸಂದ್ರಹಿಖಿಿ. 


5 ಕೈಗಾರಿಕಾ ಅಭಿವೃದ್ಧಿ 


ರಾಜ್ಯದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಹಿರಿದಾದುದು. ಕೈಗಾರಿಕೆಗಳನ್ನು 
ಮೂರು ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಸಣ್ಣ ಕೈಗಾರಿಕೆಗಳು, ಮಧ್ಯಮ 
ಕೈಗಾರಿಕೆಗಳು ಮತ್ತು ಬೃಹತ್‌ ಕೈಗಾರಿಕೆಗಳು. ವಿವಿಧ ಉದ್ಯಮಗಳು ಮತ್ತು ಕೈಗಾರಿಕೆಗಳನ್ನು 
ಸ್ಥಾಪಿಸುವುದು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಾರಿಗೆ, ಸಂಪರ್ಕ ಮೊದಲಾದ 
ಸೌಲಭ್ಯಗಳನ್ನು ಅಭಿವ ೈದ್ದಿಪಡಿಸುವುದಕ್ಕೆ ಕೈ ಗಾರಿಕೀಕರಣ' ಎನ್ನುತ್ತೇವೆ. ಇದೊಂದು ನಿರಂತರ 
ಪಕಿಯೆ ಹೊಸ ಹೊಸ ಉದ್ದಿಮೆಗಳು ಮತ್ತು ಕೈಗಾರಿಕೆಗಳನ್ನು ಸ್ಥಾಪಿಸುತ್ತಾ ಹೋದಂತೆ 
ಅವುಗಳಿಗೆ ಬೇಕಾದ ಮೂಲಭೂತ ವ್ಯವಸ್ಥೆಗಳನ್ನು ಚಃ ವಿದ್ಯುತ್‌ ಸ್ಥಾವರಗಳ ಸ್ಥಾಪನೆ, 
ಸಾರಿಗೆ, ಸಂಪರ್ಕ) ಅಭಿವೃದ್ಧಿಪಡಿಸ ರೇಬೇಕಾಗುತ್ತದೆ. ಕರ್ನಾಟಕವು jr ದಿಸೆಯಲ್ಲಿ ಹೆಚ್ಚಿನ 
ಪ್ರಗತಿಯನ್ನು ಸಾಧಿಸಿದೆ. ಆದರೆ ತೀವ್ರವಾದ ವಿದ್ಯುಚ್ಛಕ್ತಿ ಬೇಡಿಕೆಯನ್ನು ಪೂರೈಸುವಲ್ಲಿ ಅದು 
ಇನ್ನೂ ಹಿಂದಿದೆ. 


ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಹುಬಗೆಯ ಉದ್ದಿಮೆಗಳನ್ನು ಸ್ಥಾಪಿಸಲಾಗಿದೆ. 
ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳೆಂದರೆ: 


ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ > ಅಲ್ಯೂಮಿನಿಯಂ ಕೈಗಾರಿಕೆ 
ಹತ್ತಿಬಟ್ಟೆ ಕೈಗಾರಿಕೆ > ರೇಷ್ಮೆ ಕೈಗಾರಿಕೆ 

ಸಕ್ಕರೆ ಕೈಗಾರಿಕೆ » ಕಾಗದ ಕೈಗಾರಿಕೆ 
ವಿದ್ಯುನ್ನಾನ ಕೈಗಾರಿಕೆ ಇತ್ಯಾದಿಗಳು 


ಈ ಉದ್ಯಮಗಳು ಉದ್ಯೋಗದ ಅವಕಾಶಗಳನು ಸೃಷ್ಟಿಸಿದ್ದ ಲ್ಲ ಲದೆ ವಿದೇಶಿ ವಿನಿಮಯವನ್ನು 
ಪಡೆಯುವಲ್ಲಿಯೂ ನೆರವಾಗಿದೆ. ಆದರೂ ಕೈಗಾರಿಕೆ. ಮ ಕೃಷಿ ಕ್ಷೆ ಕೇತ್ರಗಳ ಬೆಳವಣಿಗೆಗಳಲ್ಲಿ 
ಸಮನ್ವಯತೆ. ಮತ್ತು ಸಮತೋಲನಗಳನ್ನು ೫011 ವ ಅವಶ್ಯಕತೆಯಿದೆ. 


ಲೃ 
ಗೃಹ ಮತು ಸಣ ಕೈಗಾರಿಕೆಗಳ ಮಹತ 
ಇ ಣ ನ 


ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯ ಜೀವಾಳ. ರಾಜ್ಯದ 
ಆರ್ಥಿಕ ಅಭಿವೃದ್ದಿಗೆ ಈ ಕೈಗಾರಿಕೆಗಳೇ ಆಧಾರ, ಸ್ತಂಭಗಳು. ಮಹಾತ್ಮ ಗಾಂಧೀಜಿಯವರ 
ಹೇಳಿಕೆಯ ಪ್ರಕಾರ 'ಗೃಹಕೈಗಾರಿಕೆಗಳೇ ದೇಶವನ್ನು ಪ್ರಗತಿ ಪಥದತ್ತ ಕೊಂಡ್ಕೊಯುವ 
ದೀವಟಿಕೆಗಳು". ಕರ್ನಾಟಕ ಸರ್ಕಾರವು. ಗೃಹ ಕೈಗಾರಿಕೆ ಹಾಗೂ ಸಣ್ಣ ಕೈಗಾರಿಕೆಗಳ 
ಸ್ಥಾಪನೆಗೆ ಪೋತ್ಸಾಹಿಸಲು ವಿವಿಧ ರೀತಿಯ "ಸಹಾಯಹಸ್ತ ನೀಡುತ್ತಿದೆ. ಇದಕ್ಕಾಗಿ ಅನೇಕ 
ನಿಗಮಗಳನ್ನು ಸ್ಥಾಪಿಸಿದೆ. ಉದಾ: ತೆಂಗಿನನಾರು ಅಭಿವೃದ್ಧ ನಿಗಮ, “ಗೇರುಬೀಜ ಅಭಿವೃದ್ಧಿ 
ನಿಗಮ, ಮುಂತಾದವು. 


ಚಟುವಣಕ: ದೃಹ ಕೈದಾಲಿಕೆಗಳನ್ನು ಬಲದೊಆಪಲು ಕೈದೊಳ್ಳಬೇಕಾದ ಕ್ರಮದಳ ಐದ್ದೆ 
ಚರ್ಚಿಖದಿ. 


ಕೈಗಾರಿಕಾ ನೀತಿ 


ಸ 
ಲ್ಗೆ 


ಸಾರ್ವಜನಿಕ ಹಾಗೂ ಖಾಸಗಿ ರಂಗಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ, ಬಂಡವಾಳ 
ಹೂಡುವಿಕೆ, ಕೈಗಾರಿಕೆಗಳಿಗೆ ವಿದೇಶಿ ನೆರವು ನೀಡಿಕೆ, ಕೈಗಾರಿಕಾ ತೆರಿಗೆ, ಕಾರ್ಮಿಕರ ಬಳಕೆ, 
ಅವರ ರಕ್ಷಣೆ ಇತ್ಯಾದಿ ಅಂಶಗಳೆಲ್ಲವೂ ಕೈಗಾರಿಕಾ ನೀತಿಯ ವ್ಯಾಪ್ತಿಗೆ ಒಳಪಡುತ್ತವೆ. 1948ರಲ್ಲಿ 
ಕೇಂದ್ರ ಸರ್ಕಾರ ರೂಪಿಸಿದ ನೀತಿಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಕೈಗಾರಿಕಾ ನೀತಿಗಳು 
ರೂಪುಗೊಂಡಿವೆ. ರಾಜ್ಯದ ಕೈಗಾರಿಕಾ ನೀತಿಯು ತನ್ನಲ್ಲಿ ದೊರೆಯುವ ಸಂಪನ್ಮೂಲಗಳನ್ನು 
ಆಧರಿಸಿ ರೂಪುಗೊಂಡಿದೆ. 1956, 1977 ಮತ್ತು 1980ರಲ್ಲಿ ಪ್ರಮುಖ ಕೈಗಾರಿಕಾ ನೀತಿಗಳನ್ನು 
ಕೇಂದ್ರ ಸರಕಾರಗಳು ಜಾರಿಗೊಳಿಸಿದವು. 


ಚಟುವಣಕೆ: ನಿಮ್ಮ ಊರಿದೆ ಪಮೀಪದಲ್ಲರುವ ಕೈದಾಲಿಕಾ ಕೆೇ೦ದಕ್ಷ್‌ ಭೇಟ ನೀಡಿ ಅಲ್ಲವ 
ಚಟುವಣಕೆರಳನ್ನು ದಮವಿಲಿಲಿ. 


ಕರ್ನಾಟಕ ಸರ್ಕಾರವು 1996ರಲ್ಲಿ ತನ್ನದೇ ಆದ ಕೈಗಾರಿಕಾ ನೀತಿಯನ್ನು ರೂಪಿಸಿತು. 
ಇದರಲ್ಲಿ ಮೂಲಭೂತ ಸೌಲಭ್ಯಗಳ ಅಭಿವೃ 'ದಿಯಲ್ಲಿ ಕೈಗಾರಿಕೆಗಳ ಕ್ರಿಯಾತ್ಮಕ “ಸಹಭಾಗಿತ್ತಕ್ಕೆ 
ಹೆಚ್ಚಿನ "ಒತ್ತು ನೀಡಲಾಗಿದೆ. 


ಕೈಗಾರಿಕಾ ಉದ್ಯಾನ (ಇಂಡಸ್ಸಿಯಲ್‌ ಪಾರ್ಕ್‌), ವಿಮಾನ ನಿಲ್ದಾಣ ಇತ್ಯಾದಿ 
ಮೂಲಸೌಕರ್ಯಗಳ ಸೃಷ್ಟಿಯ ಬಗ್ಗೆ” ಅಂದಾಜು ಮಾಡಿ ಯೋಜನೆಯನ್ನು ರೂಪಿಸಲು 
ಸರ್ಕಾರವು ಕಮಕ್ಕೆಗೊಂಡಿದೆ. ನಂತರ "2001ರಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು “ಜಾರಿಗೊಳಿಸಿ 
ಮಾರುಕಟ್ಟೆಗಳ ಬೆಳವಣಿಗೆಗೆ ಉತ್ತೇಜನ, ತಂತ್ರಜ್ಞಾನ ಕ್ಷೆ ಕೇತ್ರದ ಉದ್ದಿಮೆಗಳ ಉನ್ನ ತೀಕರಣ, 
ಕೃಷಿ ತೋಟಗಾರಿಕೆ, ಪಶುಸಂಗೋಪನೆ, ಖನಿಜ ಹಾಗೂ ಮಾನವ ಸಂಪನ್ಮೂಲ ಚೆಳವಣಿಗೆ 
ಮುಂತಾದ ಕ್ಷೇತ್ರಗಳಿಗೆ ಸರ್ಕಾರವು ಉತ್ತೇಜನ ನೀಡಿತು. 


2೦೦4೦5ರಲ್ಲ ಕೈದಾಲಿಕಾ ವಲಯದ ವಾರ್ಷಿಕ ಬೆಳವಣಿಗೆಯ ಪ್ರಮಾಣ ಶೆ. ೨9.15ರಷ್ಟು. 


ಪ್ರಾಕೃತಿಕ ಸೌಂದರ್ಯವನ್ನು ಹಾಳುಗೆಡಹದೆ, ಪರಿಸರ ಮಾಲಿನ್ಯಕ್ಕೆ ಎಡೆಕೊಡದೆ, 
ನೈಸರ್ಗಿಕ ಸ ಸಂಪನ್ಮೂಲಗಳನ್ನು “`ನಾಶಮಾಡದೆ ಸದ್ಭಳಕೆ ಮಾಡಿಕೊಂಡು ಬೆಳೆಯುವ 
ಕೈಗಾರಿಕೆಗಳು ಜನಸಮುದಾಯದ ಅಭಿವೃದ್ದಿಗೆ ಪೂರಕವಾಗುತ್ತವೆ. ಅ೦ತಹ ಆಶಯಗಳನ್ನು 
ಬೆಟ್ಟು ಆಗುವ ಎಲ್ಲಾ ಕೈಗಾರಿಕಾ ಬೆಳವಣಿಗೆಗಳು ಅಭಿವದ್ಧಿಗೆ ಮಾರಕವಾಗಿರುತ್ತವೆ. 
ಕೈಗಾರಿಕೆಗಳ ಬೆಳವಣಿಗೆಗಳು ಮನುಷ್ಯನ ಬದುಕಿಗೆ:ಮಾರಕವಾಗದೆ ಪೂರಕವಾಗಿರುವಂತೆ 
ನೋಡಿಕೊಳ್ಳುವುದು ನಮ್ಮ ಸರ್ಕಾರಗಳ ಹಾಗೂ, ನಮ್ಮ ಕರ್ತವ್ಯವೂ ಆಗಿದೆ. 


ಅಭ್ಯಾಸಗಳು 


1 ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 
ಸಂಪರ್ಕ ವ್ಯವಸ್ಥೆ ಎಂದರೇನು?) 
ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳಾವುವು? 
ಮಾಹಿತಿ ತಂತ್ರಜ್ಞಾನ ಎಂದರೇನು? 
ಜೈವಿಕ ತಂತ್ರಜ್ಞಾನ ಎಂದರೇನು? 
ಜೈವಿಕ ತಂತ್ರಜ್ಞಾನದ ಪಾರ್ಕ್‌ ಇರುವ ಕರ್ನಾಟಕದ ಜಿಲ್ಲೆಗಳಾವುವು? 
ಸಾವಯವ ಕೃಷಿ ಪದ್ಧತಿಯ ಮಹತ್ವ ತಿಳಿಸಿ. 
ಮಣ್ಣಿನ ಸವಕಳಿ ಎಂದರೇನು? 


ಚಟುವಟಣಕೆ 


ಕರ್ನಾಟಕ ಸರ್ಕಾರವು 1೨೦೮ರಲ್ಲಿ ರೂಪಿಖಿದ ಕೈದಾಲಿಕಾ ನೀತಿಯನ್ನು 
ಹುಲಿಡು ಹೆಚ್ಚಿನ ಮಾಹಿತಿಯನ್ನು ಪಂದ್ರಹಿಪಿಲಿ. 


ಸಾ ಭಾರತದ ವಿದೇಶಾಂಗ ನೀತಿ 


ಪಾಠದ ಪರಿಚಯ 

ಯಾವುದೇ ದೇಶದ ವಿದೇಶಾಂಗ ನೀತಿಯು ಅದರ ಐತಿಹಾಸಿಕ ಪ್ರಜ್ಞೆ ಸಾಂಸ್ಕೃತಿಕ 
ಪರಂಪರೆ ಮತ್ತು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರೂಪುಗೊಳ್ಳುತ್ತದೆ. ಈ ಪಾಠದಲ್ಲಿ ಭಾರತದ 
ವಿದೇಶಾ೦ಗ ನೀತಿಯ ಬೆಳವಣಿಗೆ, ಧ್ಯೇಯೋದ್ದೇಶಗಳು, ವಿಮರ್ಶೆ ಮತ್ತು ಅದರ ವಿಕಾಸದಲ್ಲಿ 
ಪ್ರಭಾವ ಬೀರಿದ ಗಣನೀಯ ಅಂಶಗಳನ್ನು ನಿರೂಪಿಸಲಾಗಿದೆ. 


ಸಾಮರ್ಥ್ಯಗಳು 
1 ವಿದೇಶಾಂಗ ನೀತಿ ಎಂದರೇನೆಂದು ತಿಳಿಯುವರು. 
ಸ್ಥಾತಂತ್ರ್ಯ ಪೂರ್ವದ ವಿದೇಶಾಂಗ ನೀತಿಯ ಬೆಳವಣಿಗೆಯನ್ನು ಅರಿಯುವರು. 
ಸ್ವತಂತ್ರ ಭಾರತದ ವಿದೇಶಾ೦ಗ ನೀತಿಯ ಧ್ಯೇಯೋದ್ದೇಶಗಳನ್ನು ತಿಳಿಯುವರು. 
ಭಾರತದ ರಕ್ಷಣಾ ನೀತಿಯು ನಡೆದು ಬಂದ ದಾರಿಯನ್ನು ಅರ್ಥೈಸಿಕೊಳ್ಳುವರು. 
ವಿದೇಶಾಂಗ ನೀತಿಯ ವಿಮರ್ಶೆ ಮಾಡಲು ಸಮರ್ಥರಾಗುವರು. 
ನೆರೆ ದೇಶಗಳೊಂದಿಗೆ ಭಾರತದ ಸಂಬಂಧವನ್ನು ಅರ್ಥೈಸಿಕೊಳ್ಳುವರು. 


ವಿಶ್ವದಲ್ಲಿ ಸುಮಾರು 200 ರಾಷ್ಟ್ರಗಳಿವೆ. ಕೆಲವೇ ಕೆಲವು ಬಲಿಷ್ಠವಾಗಿದ್ದರೆ ಅನೇಕ 
ರಾಷ್ಟ್ರಗಳು ದುರ್ಬಲವಾಗಿವೆ. ನಮ್ಮ ದೇಶವು ಗಣನೀಯ ಹಾಗೂ ಪಭಾವಶಾಲಿ ರಾಷ್ಟ್ರವಾಗಿ 
ಹೊರಹೊಮ್ಮಿದೆ. ವಿಪುಲ ಜನಸ ಖ್ಯ ಅಪಾರ ಪ್ರಾಕೃತಿಕ ಸ೦ಪತ್ತು. ಪರಿಣಿತ ಬೌದ್ಧಿಕ ವರ್ಗ, 
ಔದ್ಯೋಗಿಕ ಸಾಮರ್ಥ್ಯ ಹಾಗೂ ಚಕ ೈ ಸೈನಿಕ 3 ಇವೆಲ್ಲವೂ ಕೂಡಿ ನಮ್ಮ ದೇಶವನ್ನು 
ವಿಶ್ವಮಾನ್ಯ ಶಕ್ತಿಶಾಲಿ "ರಾಷ್ಟ್ರವನ್ನಾಗಿ ರೂಪಿಸಿದೆ. ಜೊತೆಗೆ, ಸಾವಿರಾರು ವರ್ಷಗಳ ನಾಗರಿಕತೆ. 
ಇತಿಹಾಸ. ಧರ್ಮ, ಜ್ಞಾನೆವಿಜ್ಞಾನ ಕ್ಷೆ ಕ್ಷೇತ್ರಗಳಲ್ಲೂ ಅಪಾರ ಕೊಡುಗೆಗಳಿಂದ ನಮ್ಮ ದೇಶದ 
ಬಗ್ಗೆ ಜಗತ್ತಿನಾದ್ಯಂತ ಗೌರವವಿದೆ. ಇಂತಹ ದೇಶವು ವಿಶ್ವದ ಆಗುಹೋಗುಗಳು” ಹಾಗೂ 
ಇತರ ದೇಶಗಳ ಬಗೆಗೆ ಹೊಂದುವ ಧೋರಣೆಯು ವಿಶೇಷ ಮಹತ್ವವನ್ನು ಪಡೆಯುತ್ತದೆ. 
ಇಂತಹ ಧೋರಣೆಯನ್ನು ವಿದೇಶಾಂಗ (ವಿದೇಶ) ನೀತಿಯೆಂದು ಕರೆಯಬಹುದು. 


ಭಾರತದ ವಿದೇಶಾಂಗ ನೀತಿಯ ಧ್ಯೇಯೋದ್ದೇಶಗಳು 


ಪ್ರಸ್ತುತ ಜಗತ್ತಿನಲ್ಲಿ ಕೆಲವೇ ರಾಷ್ಟ್ರಗಳು ತಮ್ಮದೇ ಆದ ನಿರ್ದಿಷ್ಟ ವಿದೇಶಾಂಗ ನೀತಿಗಳನ್ನು 
ಹೊಂದಿವೆ. ಅವುಗಳಲ್ಲಿ ನಮ್ಮ ದೇಶವೂ ಒಂದು. “ವಿದೇಶಾಂಗ ನೀತಿಯ ಧ್ಯೇಯೋದ್ದೇಶಗಳಲ್ಲಿ 
ಪ್ರಮುಖವಾದುವು ಇಂತಿವೆ 


ರಾಷ್ಟ್ರದ ಭದತೆ ಅಥವಾ ರಕ್ಷಣೆ. 
ದೇಶದ ಆರ್ಥಿಕ ಸಂವರ್ಧನೆಗಾಗಿ ಅಂತರ್‌ರಾಷ್ಟ್ರೀಯ ಸ್ಥಿತಿಯನ್ನು ನಿರ್ಮಾಣ 
ಮಾಡುವುದು ಇಲ್ಲವೇ ಬಳಸಿಕೊಳ್ಳುವುದು. 
ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು 
(ಹಾಗೂ ಅದರ ಮೂಲಕ ನಮ್ಮ ದೇಶದ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದು). 
ಮಿತ್ರದೇಶಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದು ಹಾಗೂ ವಿರೋಧಿ ದೇಶಗಳನ್ನು 
ನಿರ್ಬಂಧಿಸುವುದು. 
ವಿಶ್ವಶಾಂತಿಗಾಗಿ ಪ್ರಯತ್ನ ಮತ್ತು ಯುದ್ಧವು ಅನಿವಾರ್ಯವಾದರೆ ವಿಜಯದತ್ತ 
ಯತ್ನ. 
ಭಾರತದ ವಿದೇಶಾಂದ ನೀತಿ 
"ಯಾವುದೇ ದೇಶದ ವಿದೆಶಾ೦ದ ನಿಂತಿಯು ತನ್ನ ದೇಶದ ರಕ್ಷಣೆದೆ ಆದ್ಯತೆ ಕೂಡುತ್ತದೆ. 
ತನ್ನ ದೇಶದ ಸ್ವಾತಂತ್ರ್ಯ. ಸಾರ್ವಭೌಮತೆ ಹಾಗೂ ಅಖಂ೦ಡತೆದೆ ಬದ್ಧವಾಗಿರುತ್ತದೆ. ಇವೇ 
ಅದರ ಪ್ರಮುಖ ಪವಾಲುದಕು, ಇವನ್ನು ಎದುಲಿಪುವಲ್ಲ ಅಪಮರ್ಥವಾದಲ್ಲ ಆ ವಿದೇಶಾಂಗ 
ನೀತಿಯು ವಿಫಪಲವಾದಂಡೆಯೇ." 
ಜವಾಹರಲಾಲ ನೆಹರುಲೊಂಕಸಭೆಯಲ್ಲ, ಮಾರ್ಚ 17, 196೦. 


1 ಸ್ವಾತಂತ್ರ್ಯ. ಪೂರ್ವದ ವಿದೇಶಾಂಗ ನೀತಿ 


ಭಾರತವು ಸ್ವಾತಂತ್ರ್ಯ ಪಡೆಯುವುದಕ್ಕೂ ಮುನ್ನವೇ ಬ್ರಿಟಿಷ್‌ ಸರಕಾರವು ಈ ದೇಶದ 
ವಿದೇಶಾಂಗ ನೀತಿಯನ್ನು ರೂಪಿಸಿತ್ತು. ಅದು ತನ್ನ ಸ್ಟಾರ್ಥಕ್ಕಾಗಿ ಅಂದರೆ, ಬ್ರಿಟಿಷ್‌ ಸಾಮ್ರಾಜ್ಯದ 
ರಕ್ಷಣೆ ಹಾಗೂ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಲು ಇಡೀ ಹಿಂದುಸ್ಥಾನದ ಜನಬಲ ಹಾಗೂ 
ಆರ್ಥಿಕ ಶಕ್ತಿಗಳನ್ನು ಬ್ರಿಟನಿನ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿಕೊಂಡಿತು. ಇಂತಹ 
ನೀತಿಗೆ ನಮ್ಮ ಜನರ ಮೌನ ಸಹಕಾರವೂ ಇತ್ತೆಂಬುದು ದುರದೃಷ್ಟಕರವಾದರೂ ಅದು 
ಸತ್ಯ. ರಷ್ಯ, ಅಫ್‌ಘಾನಿಸ್ತಾನದ ವಿರುದ್ಧ ಮಾತ್ರವಲ್ಲದೆ, ಎರಡು ವಿಶ್ವ ಮಹಾಸಮರಗಳಲ್ಲಿ 
(1914-1918, 1939-1945) ಹಿಂದುಸ್ಥಾನವನ್ನು ಬ್ರಿಟನ್‌ಪರ ಹೋರಾಟದಲ್ಲಿ 
ತೊಡಗಿಸಿಕೊಂಡಿತು. ಇದಕ್ಕೆ ಅಸಂಖ್ಯ ಭಾರತೀಯ ಸೈನಿಕರು ನೆತ್ತರು ಹರಿಸಿದರು, 
ಪ್ರಾಣತೆತ್ತರು. ಯುದ್ದದ ಖರ್ಚಿನಲ್ಲಿ ಬಹುಭಾಗವನ್ನು ಭಾರತ ಸರಕಾರವೇ ಭರಿಸಿತು. 
ಆದರೆ ನಮ್ಮ ದೇಶಕ್ಕೆ ಲಾಭವೇನೂ ಆಗಲಿಲ್ಲ. ವಿಜಯ ಮಾತ್ರ ಬ್ರಿಟನಿಗೆ ಲಭಿಸಿತು. ಇದು 
ಸ್ವಾತಂತ್ರ್ಯಪೂರ್ವದ ವಿದೇಶಾಂಗ ನೀತಿಯು ನಡೆದು ಬಂದ ದಾರಿ. 


2 ನೆಹರು ರೂಪಿಸಿದ ವಿದೇಶಾಂಗ ನೀತಿ (19471964) 


ಸ್ವಾತಂತ್ರ್ಯ ಪೂರ್ವದಲ್ಲಿಯೇ (1946 ಸಪ್ಪಂಬರ್‌) ಪಂಡಿತ ಜವಾಹರಲಾಲ್‌ ನೆಹರು 
ತಮ್ಮ ಸರಕಾರದ ವಿದೇಶಾಂಗ ನೀತಿಯನ್ನು ಖಚಿತವಾಗಿ ನಿರೂಪಿಸಿದ್ದರು. ಅಹಿಂಸೆ, 
ಶಾಂತಿ, ಆರ್ಥಿಕ ಅಭಿವೃದ್ಧಿ ಹಾಗೂ ಸರ್ವರ ಜೊತೆಗೆ ಸಹಬಾಳ್ವೆ ಇವು ನಮ್ಮ ದೇಶದ 
ಮುಂದಿನ ವಿದೇಶಾಂಗ ನೀತಿಯ ಅಂಗಗಳಾಗಿರುತ್ತವೆಂದು ಅವರು ಘೋಷಿಸಿದರು. 
ಯುದ್ಧೋತ್ತರದ ಎಶ್ವದಲ್ಲೂ ಮೂಡಿಬ೦ದ ಶೀತಲ ಸಮರ, ಶಕ್ತಿಬಣಗಳ ರಚನೆ ಹಾಗೂ 
ಶಸ್ತ್ರಾಸ್ತ್ರ ಪೈಪೋಟಯಲ್ಲೂ ಭಾರತವು ಭಾಗವಹಿಸುವುದಿಲ್ಲ. ಅದರ ಬದಲು ತಟಸ್ನ ಅಥವಾ 
ನಿರ್ಲಿಪ್ತವಾಗಿ ಉಳಿಯುವ ನೀತಿಯನ್ನು ಹೊಂದಿದೆ. ಜೊತೆಗೆ ಸಂದರ್ಭಕ್ಕೆ ಅನುಗುಣವಾಗಿ 
ತನ್ನ ಧೋರಣೆಯನ್ನು ವಿವೇಚನೆಯಿಂದ ಪ್ರಕಟಿಸುತ್ತದೆ. 


9.1 ಜವಾಹರಲಾಲ್‌ ನೆಹರು 


9.3 ಶ್ರೀಮತಿ ಇಂದಿರಾ ಗಾಂಧಿ 9.4 ಅಟಲ್‌ ಬಿಹಾರಿ ವಾಜಪೇಯಿ 
ಭಾರತದ ಪಧಾನಮಂತ್ರಿಗಳು 


ಈ ರೀತಿಯ ನಿರ್ಧಾರವು ಆಗಿನ ಕಾಲದಲ್ಲಿ ಆಫ್ರಿಕ, ದಕ್ಷಿಣ ಅಮೆರಿಕ ಮತು  ಏಷ್ಯದೆಲ್ಲೆಡೆ 
ಸಂಚಲನ ಮೂಡಿಸಿತು. ವಾಮ "ಏರುದ್ದ ಹೋರಾಡುತ್ತಿದ್ದ ಇಲ್ಲಿಯ ಅನೇಕ 
ದೇಶಗಳಿಗೆ ನೆಹರುರವರ ಘೋಷ ಣೆ ಸ್ಫೂರ್ತಿದಾಯಕವಾಗಿತ್ತು ಅದರ ಜೊತೆಗೆ "ನೆಹರುರವರು 
ಇಂತಹ ದೇಶಗಳಿಗೆ ವಿವಿಧ ರೀತಿಯಲ್ಲಿ” ಖಚಿತವಾದ ಸಹಾಯವನ್ನು ನೀಡುವುದನ್ನು ತಮ್ಮ 
ವಿದೇಶಾಂಗ ನೀತಿಯಲ್ಲಿ ಅಳವಡಿಸಿದ್ದರು. ಯಾವುದೇ ಬಲಿಷ್ಟ ದೇಶದೊಂದಿಗೆ ಈ ನಗೆ 
ಎರುದ್ಧವಾಗಿ ರಾಜಿ ಮಾಡಿಕೊಳ್ಳಲು ಮ 


ಇಂತಹದೊಂದು ನೀತಿ ನಿರೂಪ ನಮ್ಮ ದೇಶದ ಬಳುವಳಿಯಾದ ಶಾಂತಿ 
ಅಹಿಂಸೆಯ ತತ್ವಗಳು, ಭುವ; Me ಗಾಂಧಿಯೆವರ ಆದರ್ಶಗಳು, ದೇಶದ ಆರ್ಥಿಕ 
ಸಾಮಾಜಿಕ ಅಭಿವೃದ್ಧಿ ಹಾಗೂ ಎಲ್ಲ ರಾಷ್ಟ್ರಗಳನ್ನೂ ಮಿತ್ರರನ್ನಾಗಿ ನೋಡಿಕೊಳ್ಳುವ 
ಮನೋಧರ್ಮ ಇರೇ ಪ್ರಮುಖ ಪ್ರೇರಣಾ ಶಿಗಾಗಿದ್ದವ. ಇದರ ಒಂದು ನಿರ್ದಿಷ್ಟ 
ಪರಿಣಾಮವೆಂದರೆ ಹಿಂದೀಚೀನೀ ಧಾಯಿಭಾಯ ಘೋಷಣೆ ಹಾಗೂ ಚೀನದೊಂದಿಗೆ 
ಮಾಡಿಕೊಂಡ ಪಂಚಶೀಲ ಒಪ್ಪಂದ. 


ಪಂಚಶೀಲ ತತ್ವಗಳನ್ನು ಕುಲಿತು ಮಾಹಿತಿ ಪಂದ್ರಹಿಖಿರಿ. 


ನೆಹರು ಅವರು ಜಗತ್ತಿನಾದ್ಯಂತ ಶಾಂತಿಯ ಆವಶ್ಯಕತೆಯಿದೆ ಹಾಗೂ ಅದು ಸರ್ವರ 
ಅಭಿವೃದ್ಧಿಯ ಮೂಲಮಂತವಾಗಿರಲೆಂದು ಒತ್ತಿ ಹೇಳಿದರು. ಈ ದಿಶೆಯಲ್ಲಿ ಬಲಾಢ್ಯ ಹಾಗೂ 
ಅಣ್ಣಸ್ವಸಟ್ಟಿತವಾದ ಅಮೆರಿಕ ಹಾಗೂ ರಷ್ಯ “ದೇಶಗಳು ನಿಶಸ್ತೀಕರಣ "ಕೈಗೊಳ್ಳಬೇಕೆಂದು 
ಆಗ್ರಹಸ ಸುತ್ತ ಬಂದರು. ಇವೆಲ್ಲದರ. ಪರಿಣಾಮವಾಗಿ ಭಾರತಪ್ಪೆ ಜಗತ್ತಿನಾದ್ಯಂತ ಒಂದು 

ದಾವಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿತು. ನೆಹರು ಓರ್ವ ಆದರ್ಶವಾದಿಯಿಲಬ ಶ್ಲಾಘನೆಗೆ 
ವನ್‌ 


3 ವಿದೇಶಾಂಗ ನೀತಿಯ ವಿಮರ್ಶೆ 


ನಾವು ಶಾಂತಿಪ್ರಿಯರು, ನಾವು ಸಮಸ್ಯೆಗಳೆಲ್ಲವನ್ನೂ ಮಿತ್ರತಾಭಾವದಿಂದ 
ಬಗೆಹರಿಸಿಕೊಳ್ಳುತ್ತೇವೆ ಎಂದೆಲ್ಲ ಹೇಳಿಕೊಂಡರೆ ಇತರರು "ನಮ್ಮನ್ನು ಅದೇ ರೀತಿ 
ನಡೆಸಿಕೊಳ್ಳುತ್ತಾರೆ' "ಎಂಬ ಖಾತ್ರಿ ಇಲ್ಲ. ಈ ಮಾತು ಇತಿಹಾಸದ ಉದ್ದಕ್ಕೂ ಸ್ಪಷ್ಟವಾಗಿ 
ಗೋಚರಿಸುವಂತಾಗಿದೆ. ನೆರೆ ದೇಶಗಳಾದ ಚೀನ ಮತ್ತು ಪಾಕಿಸ್ತಾನಗಳು ನಮ್ಮ 
ವಿಶ್ವಾಸಕ್ಕೆ ವಿರುದ್ದವಾಗಿ ವರ್ತಿಸಿದವು. ಪಾಕಿಸ್ತಾನವು ಅಮೆರಿಕಪರ ಶೀತಲ ಸಮರದಲ್ಲೂ 
ಭಾಗೆಯಾಯಿತು ಮತ್ತು ಇದು ಭಾರತವನ್ನು ಮಣಿಸಲು ಹೂಡಿದ ತಂತ್ರವೆಂದು ಪರಿಗಣಿಸಿತು. 
ಅತ್ತ ಚೀನ ದೇಶವು ಬಾರತದ ನಿಲುವನ್ನು "ಒಪ್ಪಿಕೊಳ್ಳದೆ ತನ್ನದೇ ಆದ ನಿರ್ದಿಷ್ಟ ನಿಲುವನ್ನು 
ಹೊಂದಿರುವುದಾಗಿ ಪ್ರಕಟಿಸುತ್ತ ಬಂದಿತು. 


ಕೊನೆಗೂ, ಭಾರತವು ಚೀನದ ಮೇಲಿಟ್ಟ ವಿಶ್ವಾಸಕ್ಕೆ ಆ ದೇಶದ ನಾಯಕರು ದ್ರೋಹ 
ಬಗೆದರು. 1962ರಲ್ಲಿ ಹಿಮಾಲಯದ ಲಡಾಖ್‌ ಹಾಗೂ ಅರುಣಾಚಲ ಪ್ರದೇಶದಲ್ಲಿ ಸೈನಿಕ 
ದಾಳಿ ನಡೆಸಿ ನೆಹರುರವರಿಗೆ ನಿರಾಸೆಯನ್ನುಂಟು ಮಾಡಿದರು. ಇದರೊಂದಿಗೆ ಇಡೀ "ವಿಶ್ವವೇ 
ಭಾರತಕ್ಕೆ ವಿಶ್ವಾಸಘಾತ ಮಾಡಿತು. "ನಾವು ಎಲ್ಲೆಡೆ ಶಾಂತಿಮಂತ್ರ ಪಠಿಸುತ್ತ ಹೋದೆವು. ಆದರೆ 


ನಮಗೆ ಸಿಕ್ಕಿದ್ದು ಆಘಾತ ಮಾತ್ರ. ನಾವು ಇದುವರೆಗೆ ಒ೦ದು ಕಲ್ಪನಾ ಲೋಕದಲ್ಲಿದ್ದೆವು. ಈಗ 
ಹೊರಬಂದಿದ್ದೇವೆ. ಎಂದು ಪ್ರಧಾನಮಂತ್ರಿ ಜವಾಹರಲಾಲ ನೆಹರು ತಮ್ಮ ವ್ಯಥೆಯನ್ನು 
ವ್ಯಕ್ತಪಡಿಸಿದರು. 


ಇದೇ ವೇಳೆ ಜಗತ್ತಿನ ಇಲ್ಲವೇ ಚೀನದ ನಡತೆಯ ಬಗ್ಗೆ ಆಕ್ಷೇಪ ಣೆ ಎತ್ತುವುದು ಸರಿಯೆ 
ಎಂಬ ಪ್ರಶ್ನೆಯು ಉದ್ದವವಾಗುತ್ತದೆ. ಜಗತ್ತಿನ ಇತಿಹಾಸಿದಾವ್ಯಂತ ಶಕ ಸಾಮರ್ಥ್ಯದ 
ರಾಜಕೀಯದ ಮುಂದೆ ಮೃದು ಸ್ವಭಾವದ ನೀತಿ ನಿಲ್ಲಲಾರದೆಂಬ 'ಪಾಠಗಳು ವೇದ್ಯ ವಾಗಿವೆ. 
ಆದರೂ ನಾವು ಇಂತಹ ತಪ್ಪನ್ನ್‌ ಮಾಡಿ ಪರಿತಪಿಸುವಂತಾಯಿತು ಎಂದು ವಿದೇಶಾಂಗ 
ನೀತಿ ಮತ್ತು ರಕ್ಷಣಾನೀತಿ ವಿಶ್ಲೇಷಣಕಾರರು ಹೇಳುತ್ತಾರೆ. 


4 ನೆಹರು ನಂತರದ ವಿದೇಶಾಂಗ ನೀತಿ (1964ರಿಂದ) 


ನೆಹರು ನಂತರದ ಪ್ರಧಾನಮಂತ್ರಿಗಳು ಅವರ ಪ್ರಯೋಗಗಳಿಂದ ಪಾಠ ಕಲಿತರು. 
ಲಾಲ್‌ ಬಹುದೂರ್‌ ಶಾಸ್ತಿ ಹಾಗೂ ಶ್ರೀಮತಿ ಇಂದಿರಾ ಗಾಂಧಿಯವರು ಏಟಿಗೆ ಎದಿರೇಟು 
ತಂತ್ರವನ್ನು ಪಾಲಿಸಿದೆ. 1965ರಲ್ಲಿ ಶಾಸ್ತ್ರೀಯವರು ಪಾಕಿಸ್ತಾನದ ವಿರುದ್ಧ ಹಾಗೂ 
ಶ್ರೀಮತಿ ಇಂದಿರಾ ಗಾಂಧಿಯವರು 1971ರಲ್ಲಿ ನೆವ ಪಾಕಿಸ್ತಾನದ ವಿರುದ್ಧ ಸಮೆರ್ಥವಾದ 
ರಕ್ಷಣಾನೀತಿಯನ್ನು ಪ್ರದರ್ಶಿಸಿ ಯಶಸ್ಸುಗಳಿಸಿದರು. ಅಟಲ್‌ ಬಿಹಾರಿ ವಾಬೆಪೇಯಿಯವರು 
ಪ್ರದಾನಮಂತ್ರಿಯಾಗಿದ್ದಾಗ ಅಲಿಪ್ತ ನೀತಿಯನ್ನು ಸುಧಾರಿಸಿದರಲ್ಲದೆ ಪಾಕಿಸ್ತಾನದ ಜೊತೆ 
ಮೈತಿಸಂಧಾನ ನಡೆಸಿದರು. ಜೊತೆಜೊತೆಗೆ. ಅಣ್ಜಿಸ್ವಗಳನ್ನು ಹೊಂದುವಂತೆ ಕಾರ್ಯಕ್ರಮ 


ಕೈ ೂಂಡರು. ಇವೆಲ್ಲದರ ಫಲವಾಗಿ ಇಂದು" ಜಮ್ಮ" ದೇಶದ ವಿದೇಶಾಂಗ ನೀತಿ 
ರೊಪುಗೂರದಿದೆ. 


ವಿದೇಶಾಂಗ ನೀತಿ ಹೇಗೆ ರೂಪುಗೊಳ್ಳುತ್ತದೆ? 


ಯಾವುದೇ ದೇಶದ ಹಿತಾಶಕ್ತಿಗಳು ಮೂಲತಃ ಬದಲಾಗುವುದಿಲ್ಲ. ಅಮೆರಿಕ, ರಷ್ಯ 
ಮುಂತಾದ ರಾಷ್ಟಗಳಲ್ಲಿ ಯಾರು ಸರಕಾರದ ಮುಖ್ಯಸ್ಥರು, ಯಾವ ಪಕ್ಷ ಅಧಿಕಾರದಲ್ಲಿದೆ 
ಇತ್ಯಾದಿ ಅಂಶಗಳು ಪ್ರಮುಖವಾದ ಪ್ರಭಾವ ಬೀರುವುದಿಲ್ಲ. ಆ ರೇಶಗಳ ಭದತೆ, 
ಹಿತಾಸಕ್ತಿಗಳು ಒಂದೇ ತೆರನಾಗಿ ಸಾಗುತ್ತವೆ. ಆದರೂ ಅಧಿಕಾರದ ಚುಕ್ಕಾಣಿ ಹಿಡಿದ ಹಿರಿಯ 
ವ್ಯಕ್ತಿಯ" ವೈಯಕ್ತಿಕ ಚಿಂತನೆ ಮತ್ತು ಅನುಭವ ಹಾಗೂ ವಿದೇಶಾಂಗ" ಮಂತ್ರಾಲಯದಲ್ಲಿ 
ಲಭ್ಯವಾಗುವ ಸಲಹೆ ಸೂಚನೆಗಳನ್ನು ಹೇಗೆ ಉಪಯೋಗಿಸಬೇಕೆನ್ನುವ ಕಲೆಇವೆಲ್ಲವೂ 
ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ಗಣನೀಯ ಪ್ರಭಾವ ಬೀರುತ್ತವೆ. ಮಂತ್ರಿಮಂಡಲ, 
ಸಂಸತ್ತು, ಪಕ್ಷ, ವಿದ್ವಾಂಸರ ಅಭಿಮತ. ಹಾಗೂ ಜನಾಭಿಪ್ರಾಯಗಳೂ ಸಾಕಷ್ಟು. ಮಹತ್ವದ 
ಪಾತ್ರವಹಿಸುತೆವೆ. ನಮ್ಮೆ ದೇಶದಲ್ಲಿ 1962ರ ನಂತರ ವಿದೇಶಾಂಗ ನೀತಿಯ ನಿರೂಪ ಣೆಯಲ್ಲಿ 
ಇವೆಲ್ಲವುಗಳ ಪಾತ್ರವನ್ನು ನಿಖರವಾಗಿ ಗಹಿಸಬಹುದು. 


5 ನೆರೆ ದೇಶಗಳೊಂದಿಗೆ ಸಂಬಂಧ 


ಭಾರತದ ವಿದೇಶಾಂಗ ನೀತಿಯೆಂದರೆ ಕೇವಲ ಅಮೆರಿಕ, ರಷ್ಯ, ಪಾಕಿಸ್ತಾನ, ಚೀನ 
ಮುಂತಾದ ದೊಡ್ಡ ರಾಷ್ಟಗಳ ಜೊತೆಗಿನ ಸಂಬಂಧ ಮಾತ್ರವಾಗಿಲ್ಲ. ಚಿಕ್ಕ ರಾಷ್ಟಗಳಾದ 


ನೇಪಾಲ, ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರ್‌ ಮುಂತಾದವುಗಳ ಬಗೆಗೆ ನಮ್ಮ 
ಧೋರಣೆಯು ಸಮರ್ಪಕವಾಗಿರುವುದು ಅವಶ್ಯ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ನೆರೆ 
ದೇಶಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದುವತ್ತ ಸತತ ಪ್ರಯತ್ನ ಮಾಡುತ್ತಿದ್ದಾರೆ. 
ಸಾಕಷ್ಟು ಉತ್ತಮ ಬಾ೦ಧವ್ಯವಿದ್ದರೂ ಆಗಾಗ ಕಲಹಗಳುಂಟಾಗುತ್ತವೆ. ಅವರಿಂದ ನಮ್ಮ 
ಬಗ್ಗೆ ಅತೀವ ಅಪೇಕ್ಷೆಗಳು, ಕೆಲವು ಸಲ ಆಕ್ಷೇಪಣೆಯ ಘಟನೆಗಳು ನಡೆದಿವೆ. ಇದೇ 
ಕಾರಣಕ್ಕಾಗಿ "ಸಾರ್ಕ' ಎಂಬ ಸಹಕಾರ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಇದರ ಅಡಿಯಲ್ಲಿ 
ಪರಸ್ಪರ ಸಹಕಾರದೊಂದಿಗೆ ಭಾರತ ಹಾಗೂ ನೆರೆ ದೇಶಗಳ ಸಂಬಂಧಗಳು ಅರ್ಥವತ್ತಾಗಿ 
ಬೆಳೆಯುತ್ತಿವೆ. (ನೋಡಿ: ಪಾಠ 11) 


ವಿಶ್ವಸಂಸ್ಥೆ ಯ ಧ್ಯೇಯೋದ್ದೇಶಗಳು ಹಾಗೂ ನಮ್ಮ ದೇಶದ (ಅದರಲ್ಲೂ ನೆಹರುರವರ) 
ಧ್ವೇಯೋದ್ದೇಶಗಳೂ 60 ಆಗಿವೆ. ಇದೇ ಕಾರಣಕ್ಕಾಗಿ ಬಹುಶಃ ನಮ್ಮ ದೇಶಕ್ಕೆ ಮೆಚ್ಚುಗೆ 
ಪಾಪವಾಗಿದೆ. ಒಟ್ಟಿನಲ್ಲಿ ಹೇಳುವುದೆಂದರೆ ಪ್ರಸ್ತುತ 'ಭಾರತದ ವಿದೇಶಾಂಗ "ನೀತಿಯು 
ಆದರ್ಶಗಳ ಕಲ್ಪನೆ ಹಾಗೂ ವಾಸ್ತವಪ್ರಜ್ಞೆಯ ಸಮ್ಮಿಳಿತವಾಗಿದೆ: ಇ 


ಅಭ್ಯಾಸಗಳು ON 


1 ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ, 


1 ಜವಾಹರಲಾಲ್‌ ನೆಹರು: ಅವರ ವಿದೇಶಾಂಗ ನೀತಿಯ ಮುಖ್ಯ ಮಂತ್ರ 
ಯಾವುದು? 


2 ನೆಹರು ಚೀನದೊಂದಿಗೆ ಮಾಡಿಕೊಂಡ ಒಪ್ಪಂದ ಯಾವುದು? 
11 ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 
ವಿದೇಶಾಂಗ-ನೀತಿ ಎಂದರೇನು? 
ಭಾರತಪ- ವಿದೇಶಾಂಗ ನೀತಿಯ ಕೆಲವು ಧ್ಯೇಯೋದ್ದೇಶಗಳು ಯಾವುವು? 


ಲಾಲ್‌ ಬಹುದೂರ್‌ ಶಾಸ್ತಿ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ 
ರಕ್ಷಣಾ ನೀತಿಯನ್ನು ಹೇಗೆ ಪ್ರದರ್ಶಿಸಿದರು? 


ಭಾರತದ ವಿದೇಶಾ೦ಗ ನೀತಿಗೆ ಅಟಲ್‌ ಬಿಹಾರಿ ವಾಜಪೇಯಿ ಅವರ 
ಕೊಡುಗೆಗಳೇನು? 


"ವಿಶ್ವಶಾಂತಿ ಸ್ಥಾಪನೆದೆ ಭಾರತದ ವಿದೇಶಾಂದ ನೀತಿ ಪಹಕಾಲಿಯಾರದೆ''. 
ಚರ್ಚಿಪಿಲಿ. 


. ಭಾರತದ ವಿದೇಶಾಂಗ ನೀತಿಯಲ್ಲಿ ನೆಹರುರವರ ಪಾತ್ರದ ಕುರಿತು ಚರ್ಚಿಹಿರಿ. 


ಫಾ ಭಾರತ ಮತ್ತು ನೆರೆ ದೇಶಗಳು 


ಪಾಠದ ಪರಿಚಯ 


ಯಾವುದೇ ರಾಷ್ಟದ ಪ್ರಗತಿಯಲ್ಲಿ ಅದರ ವಿದೇಶಾ೦ಗ ನೀತಿಯು ಪ್ರಮುಖ ಪಾತ್ರ 
ವಹಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಭಾರತವು ತನ್ನ ವಿದೇಶಾಂಗ ನೀತಿಯ ಅಂಗವಾಗಿ 
ನೆರೆ ದೇಶಗಳೊಂದಿಗೆ ಹ ಬಗೆಯ ಸಂಬಂಧವನ್ನು ರೂಪಿಸಿಕೊಂಡಿದೆ ಎಂಬುದನ್ನು ಈ 
ಪಾಠದಿಂದ ತಿಳಿಯಬಹುದು. 


ಸಾಮರ್ಥ್ಯಗಳು 
ಭಾರತವು ತನ್ನ ನೆರೆ ದೇಶಗಳೊಂದಿಗೆ ಹೊಂದಿರುವ ರಾಜತಾಂತ್ರಿಕ.ಸಂಬಂಧವನ್ನು 
ಅರಿಯುವರು. 


ನೆರೆ ದೇಶಗಳೊಂದಿಗೆ ಭಾರತ ಹೊಂದಿರುವ ಶಾಂತಿಯುತ ಸಂಬಂಧವನ್ನು 
ಮೆಚ್ಚುವರು. 

ನೆರೆ ದೇಶಗಳೊಂದಿಗೆ ಭಾರತ ಹೊಂದಿರುವ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ 
ಸಹಕಾರದ ಬಗ್ಗೆ ತಿಳಿಯುವರು. 

ನೆರೆ ದೇಶಗಳೊಂದಿಗಿರುವ  ' ಗಡಿ ಸಮಸ್ಯೆ, ಯುದ್ಧಗಳು, ಭಯೋತ್ಪಾದನಾ 
ಚಟುವಟಿಕೆಗಳು, ಜನಾಂಗೀಯ ಸಮಸ್ಯ, ಜಲವಿವಾದ ಮುಂತಾದ ಸಮಸ್ಯೆಗಳನ್ನು 
ಅರ್ಥೈಸಿಕೊಳ್ಳುವರು. 

ನೆರೆ ದೇಶಗಳನ್ನು ಪ್ರೀತಿಸುವ ಮನೋಭಾವವನ್ನು ಬೆಳಸಿಕೊಳ್ಳುವರು. 


ಆೇದ್ದಾಣ ಏಷ್ಯದ ಆರ್ಥಿಕ ವ್ಯವಹಾರಗಳು ಮೂಲತಃ ಭಾರತ ಕೇ೦ದ್ರಿತವಾಗಿವೆ. ಭಾರತವು 
ತನ್ನ ಬೃಹತ್‌ ಗಾತ್ರ, ಭೌಗೋಳಿಕ ಸನ್ನಿವೇಶ, ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯಿಂದಾಗಿ 
ದಕ್ಷಿಣ ಏಷ್ಯದ ವ್ಯವಹಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. 


ಭಾರತದ ಉತ್ತರದಲ್ಲಿ ಚೀನ, ನೇಪಾಲ ಮತ್ತು ಭೂತಾನ್‌ ರಾಜ್ಯಗಳಿವೆ; ಪೂರ್ವದಲ್ಲಿ 
ಬಾಂಗ್ಲಾದೇಶ ಮತ್ತು ಮಯನ್ಮಾರ್‌ಗಳಿದ್ದರೆ ವಾಯವ್ಯದಲ್ಲಿ ಪಾಕಿಸ್ತಾನ, ದಕ್ಷಿಣದಲ್ಲಿ 
ಶ್ರೀಲಂಕೆಯಿದೆ. ಇವು ನಮ್ಮ ದೇಶದ ಏಳು ನೆರೆ ದೇಶಗಳು. ಇವನ್ನು ಭೂಪಟದಲ್ಲಿ ಗಮನಿಸಿ. 


ಶಾಂತಿ, ಸ್ನೇಹ ಸೌಹಾರ್ದ, ಸಹಕಾರಗಳ ಅಗಾಧ ಪರಂಪರೆಯನ್ನು ಭಾರತ ಹೊಂದಿದೆ. 
ಕೆಲವು ನೆರೆ ದೇಶಗಳೊಂದಿಗೆ ಭಾರತಕ್ಕೆ ಭಿನ್ನಾಭಿಪ್ರಾಯ, ವಿವಾದಗಳಿದ್ದರೂ ಮಾತುಕತೆಯ 
ಮೂಲಕ ಶಾಂತಿಯುತ ಪರಿಹಾರವನ್ನು ಕಾಣಲು ನಮ್ಮ ದೇಶ ಬಯಸುತ್ತದೆ. ಹೀಗಾಗಿ ನೆರೆ 
ದೇಶಗಳು "ಹೊರೆ' ದೇಶಗಳಾಗುವುದನ್ನು ಭಾರತ ಇಚ್ಛಿಸುವುದಿಲ್ಲ. ನೆರೆ ದೇಶಗಳೊಂದಿಗೆ 


ಭಾರತದ ಸಂಬ೦ಧವನ್ನು ನಾವೀಗ ತಿಳಿಯೋಣ. 


ಭಾರತ ಮತ್ತು ನೆರೆ ದೇಶಗಳು 


ಭೂಪಟ 10.1 ಭಾರತ ಮತ್ತು ನೆರೆ ದೇಶಗಳು 


1 ಭಾರತ ಮತ್ತು ಪಾಕಿಸ್ತಾನ 


ಭಾರತದ ಭೂಭಾಗವಾಗಿದ್ದ ಪಾಕಿಸ್ತಾನವು ದೇಶ ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ 
ಪ್ರತ್ಯೇಕ ರಾಷ್ಟ್ರವಾಗಿ ಉದಯಿಸಿತು. ಸಂಘರ್ಷದ ಮೂಲದಲ್ಲೇ ಈ ಎರಡು ರಾಷ್ಟ್ರಗಳು 
ಉದಯಿಸಿದ್ದರಿಂದ ಅವೆರಡರ ನಡುವೆ ಹೊಂದಾಣಿಕೆ ಸಾಧ್ಯವಾಗಲಿಲ್ಲ. ಆದುದರಿಂದ 
ಸಮಸ್ಯೆಗಳು “ಪರಿಹಾರ ಕಾಣದೆ ಹಾಗೆಯೇ ಉಳಿದಿವೆ. ಅವುಗಳೆಂದರೆ ಮುಖ್ಯವಾಗಿ 


> ಕಾಶ್ಮೀರ ವಿವಾದ 
ಮಿಲಿಟರಿ ಆಕ್ರಮಣ 
ಭಯೋತ್ಪಾದನೆ 


ಜಲ ವಿವಾದ 


ಅಲ್ಪಸಂಖ್ಯಾತರ ರಕಣೆ 
೦2 [0 


ವ್ಯಾಪಾರ ವಾಣಿಜ್ಯ ಬೆಳವಣಿಗೆ, ಮುಂತಾದವು. 


ಮೂಲಭೂತವಾಗಿ ಕಾಶ್ಮೀರ ಪ್ರಶ್ನೆಯು ಸ್ಥಾತಂತ್ರೋತ್ತರ ಕಾಲದಿಂದಲೇ ಭಾರತಪಾಕ್‌ 
ಸಂಬಂಧವನ್ನು ಹದಗೆಡಿಸುತ್ತ ಬಂದಿದೆ. ಈವರೆಗೆ.ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 
ನಾಲ್ಕು ಬಾರಿ ಯುದ್ಧಗಳು ನಡೆದಿವೆ (1947, 1965, 1971 ಮತ್ತು 1998ರಲ್ಲಿ). 1948ರಲ್ಲಿ 
ಪಾಕಿಸ್ತಾನವು ಸಶಸ್ತ್ರ ಕ್ರಮದ ಮೂಲಕ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಯತ್ನಿಸಿ ಕಾಶ್ಮೀರದ 
ಕೆಲವು ಭಾಗಗಳನ್ನು ಆಕ್ರಮಿಸಿತು. ಆ ಭಾಗವನ್ನು 'ಪಾಕ್‌ಆಕ್ರಮಿತ ಕಾಶ್ಮೀರ' (PakOccupied 
Kashmir 7೦%) ಎಂಬುದಾಗಿ ಕರೆಯಲಾಗುತ್ತದೆ. ಕಾಶ್ಮೀರವು ಭಾರತದ ಅವಿಭಾಜ್ಯ 
ಅಂಗವೆಂದು ಭಾರತವು ಪ್ರಾರಂಭದಿಂದಲೂ ಸಮರ್ಥಿಸುತ್ತಿದೆ. ಈ ದಿಶೆಯಲ್ಲಿ ಅಮೆರಿಕವು 
ದ್ವಿಮುಖ ನೀತಿಯನ್ನು ಅನುಸರಿಸುತ್ತಾ ಬಂದಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ಪಾಕಿಸ್ತಾನಕ್ಕೆ 
ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿದೆ. 


ಚಟುವಣಹೆ: ಕಾಶ್ಮಿ€ರ ಪಮಸ್ತೆ ಸ್ಕೈಯ ಮೂಲದ ಬದ್ದೆ ಶಿಕ್ಷಕರ ಪಹಾಯವಿಂದ ದು೦ಪಾ 
ಚರ್ಚಿಲದಿ. 


1962 ಭಾರತಚೀನ ಸಮರದ ನಂತರ ಪಾಕಿಸ್ತಾನವು ಚೀನದೊಂದಿಗೆ ನಿಕಟ ಸೈನಿಕ 
ಸಂಬಂಧವನ್ನು ಇಟ್ಟುಕೊಂಡಿತು. ಪಾಕಿಸ್ತಾನವು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಸುಮಾರು 
2.700 ಚದರ ಮೈಲಿಗಳಷ್ಟು ಭಾರತದ ಭೂಪ್ರದೇಶವನ್ನು ಚೀನಕ್ಕೆ ನೀಡಿತು. 

1965ರಲ್ಲಿ ಭಾರತಪಾಕ್‌ ಯುದ್ದದಲ್ಲಿ ಭಾರತವು ಸೆರೆಹಿಡಿದ 80,000ಕ್ಕೂ ಮೇಲ್ಪಟ್ಟ 
ಪಾಕಿಸ್ತಾನಿ ಸೈನಿಕರನ್ನು ಸ್ವದೇಶಕ್ಕೆ ಒಪ್ಪಿಸಿತು. ಕಾಶ್ಮೀರ ಸಮಸ್ಯೆಯನ್ನು ಕೇವಲ ಭಾರತ ಮತ್ತು 
ಪಾಕಿಸ್ತಾನ ನಡುವಿನ ಮಾತುಕತೆಯಿಂದ ಮಾತ್ರ ಬಗೆಹರಿಸಿಕೊಳ್ಳಬೇಕೆಂದು ಒಪ್ಪಲಾಯಿತು. 


ಪಾಕಿಸ್ತಾನದ ಸೈನಿಕ ಪಡೆ ಹಾಗೂ ಭಾರತ ಬೆಂಬಲಿತ ಪೂರ್ವ ಪಾಕಿಸ್ತಾನದ 
(ಬಾಂಗ್ಲಾದೇಶ) ನಡುವೆ ತೀವ್ರ ಘರ್ಷಣೆ ನಡೆಯಿತು. ಸಾಮಾನ್ಯವಾಗಿ ಈ ಯುದ್ಧವನ್ನು 
ಭಾರತ ಪಾಕಿಸ್ತಾನದ ನಡುವೆ ನಡೆದ ಮೂರನೆ ಯುದ್ಧವೆಂದೇ ಪರಿಗಣಿಸಲಾಗಿದೆ. 


* 1971ರಲ್ಲಿ ಭಾರತಪಾಕ್‌ ಯುದ್ಧ ನಡೆದು, 1972ರಲ್ಲಿ ಸಿಮ್ದಾದಲ್ಲಿ ಶೃಂಗಸಭೆ ನಡೆಯಿತು. 
ಆ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು. 
ಶೃಂಗಸಭೆಯಲ್ಲಿ ಕಾಶ್ಮೀರವು ಸೇರಿದಂತೆ ತಮ್ಮೊಳಗಿನ ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆಯ 
ಮೂಲಕವೇ ಬಗೆಹರಿಸಬೇಕೆಂದು ಒಪ್ಪಂದ ಮಾಡಿಕೊಳ್ಳಲಾಯಿತು. ಈ ಒಪ್ಪಂದವೇ ಇಮಾ 
ಹ್ರಪರಿಡಢ" 


* 1998ರಲ್ಲಿ ನಡೆದ. ಕಾರ್ಗಿಲ್‌ ಯುದ್ಧದ ನಂತರ ಭಾರತದ ಅಂದಿನ ಪ್ರಧಾನಿ ಅಟಲ್‌ 
ಬಿಹಾರಿ ವಾಜಪೇಯಿ ಅಮೃತ್‌ಸರದಿಂದ 'ಾಹೋರಿಗೆ "ಲಾಹೋರ್‌ ಬಸ ಸ್‌ಯಾತ್ರೆ'ಯನ್ನು 
ಆರಂಭಿಸುವ ಮೂಲಕ ಎರಡು ಸ ಸಂಬಂಧವನ್ನು ಉತ್ತಮಪಡಿಸಲು ಯತ್ನಿ, ಸಿದರು. 
ತದನಂತರದಲ್ಲಿ ನಡೆದ ಆಗ್ರಾ ಶೃಂಗಸಥೆಯಲ್ಲಿ ಎರಡು ರಾಷ್ಟ್ರಗಳ "ನಡುವೆ ಶಾಂತಿ ಸ್ಥಾಪನೆಗಾಗಿ 
ಪ್ರಯತ್ನಿ ಸಿದರು. ಆದರೆ ಶೃಂಗಸಭೆ ವಿಫಲಗೊಂಡಿತು. ಈ ವಿಫಲತೆಯಿಂದಾಗಿ ಪಾಕಿಸ್ತಾನವು 
ಭಯೋತ್ಪಾದಕರಿಗೆ ಪೋತ್ಸಾಹ ನೀಡಿತು. ಪರಿಣಾಮವಾಗಿ ಪಾಕ್‌ ಪ್ರೇರಿತ ಭಯೋತ್ಪಾದಕರು 
ಡಿಸೆಂಬರ್‌" 13, 2001ರಂದು ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದರು. ಇದು "ಭಾರತ 
ಮತ್ತು ಪಾಕಿಸ್ತಾನದ ಸಂಬ೦ಧವನ್ನು ಮತ್ತಷ್ಟು. ಹದಗೆಡಿಸಿತು. 


ತಮ್ಮ ರಕ್ಷಣಾ ವ್ಯವಸ್ಥೆ ಯನ್ನು ಬಲಗೊಳಿಸಲು ಈ ಎರಡು ರಾಷ್ಟಗಳು ಸತತವಾಗಿ 
ಪೈಪೋಟಿ" ನಡೆಸುತ್ತಿವೆ ಹೀಗಿದ್ದರೂ ಭಾರತ ಎಲ್ಲಾ ಭಿನ್ನಾ! ಭಿಪ್ರಾಯಗಳನ್ನು ಮರೆತು ನೆರೆ 
ಇ ಜಟೆ ಪಾಕಿಸ್ತಾನದೊಂದಿಗೆ ಸ್ನೇಹಹಸ್ತ ಚಾಚಿದೆ. 


ಚಟುವಟಕ: ಶಸ್ತಾ ್ರಾಪ್ರದಳ ಪೆ ಪೈಪೋಟಯಲ್ಲ ಭಾರತ ಮತ್ತು ಪಾಶಿಸ್ಥಾನ ಮದ್ಮವಾಣರುವ 
ಬಗೆಯನ್ನು ಚರ್ಚಿಲಲದಿ. 


2 ಭಾರತ ಮತ್ತು ಚೀನ 


ಭಾರತದ ನೆರೆಯ ರಾಷ್ಟ ಷ್ಟಗಳಲ್ಲಿ ಚೀನ ಪ್ರಮುಖವಾದದ್ದು ಏಕೆಂದರೆ ಭಾರತ ಮತ್ತು 
ಚೀನದ ನಡುವಿನ ಗಡಿರೇಖೆ “ದೀರ್ಥವಾಗಿದೆ. ಭಾರತವು ಚೇನಕ್ಕೆ ವಿಶ್ವಸಂಸ್ಥೆಯಲ್ಲಿ ಸ ಸ್ಥಾನ 
ದೊರಕಿಸಿ ಕೊಡಲು ಯತ್ನಿಸಿತು. ಭಾರತವು ಆರಂಭದಿಂದಲೂ ಚೀನದೊಡನೆ ಕಾಂತಿಯುತ 
ಸಂಬಂಧವನ್ನು ಅಪೇಕ್ಷಿಸಿತು. 


ಚೀನ ಮತ್ತು ಭಾರತದ ನಡುವಿನ ಸಂಘ ರ್ಷಕ್ಕೆ ಟಿಬೆಟ್‌ ಮತ್ತು ಅರುಣಾಚಲ ಪ್ರದೇಶಕ್ಕೆ 
ಸಂಬಂಧಿಸಿದ ವಿಚಾರಗಳು ಮುಖ್ಯ ಕಾರಣವಾಗಿನೆ. 


1950ರಲ್ಲಿ ಚೀನವು ಟಿಬೆಟಿನಲ್ಲಿ ಕೈಗೊಂಡ ಸಶಸ್ತ ಕಾರ್ಯಾಚರಣೆಯಿಂದಾಗಿ ಭಾರತ 
ಬಹಳ ನಿರಾಶೆಗೊಂಡಿತು. ಟಿಬೆಟೆಯನ್ನರ ಸ್ವಾಯತ್ತೆಕೆಯನ್ನು ದಮನ ಮಾಡಲು ಚೀನ 
ಪ್ರಯತ್ನಿಸಿದಾಗ ಭಾರತವು ಟಿಬೆಟಿಯನ್ನ! ರಿಗೆ ತನ್ನ ಬೆಂಬಲವನ್ನು. ನೀಡುವ ಮೂಲಕ ಮಾನವ 
ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡಿತು. ಆದರೆ ಚೀನ ಈ ಸಲಹೆಯನ್ನು ತಿರಸ್ಕರಿಸುವುದರ 
ಜೊತೆಗೆ ತನ್ನ ಆ೦ತರಿಕ ವ್ಯವಹಾರದಲ್ಲಿ ಭಾರತ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕಟುವಾಗಿ 


10.2 ದಲಾಯಿ ಲಾಮಾ 10.3 ಬೌದ್ಧ ಮಂದಿರ, ಬೈಲುಕುಪ್ತೆ 


1950ರಲ್ಲಿ ಜೀನ ಟಿಬೆಟಿನ ಮೇಲೆ ಆಕ್ರಮಣಮಾಡಿ ಮಿಲಿಟರಿ ನಿಯಂತ್ರಣವನ್ನು 
ಸಾಧಿಸಿತು. ಈ ಸಂದರ್ಭದಲ್ಲಿ ನೆಲೆಯನ್ನು ಕಳೆದುಕೊಂಡ ಟಿಬೆಟಿನ ಧರ್ಮಗುರು ದಲಾಯಿ 
ಲಾಮಾರವರಿಗೆ ಭಾರತ ಆಶ್ರಯ ಕಲ್ಪಿಸಿತು. ಇವರ ಜೊತೆ ಸಾವಿರಾರು (ಸುಮಾರು 80,000) 
ಮಂದಿ ಟಿಬೆಟಿಯನ್ನರು ಭಾರತಕ್ಕೆ ನಿರಾಶ್ರಿತರಾಗಿ ಬಂದರು. ಭಾರತದ ಹತ್ತು ರಾಜ್ಯಗಳಲ್ಲಿ 
ಇವರಿಗೆ ಪುನರ್‌ವಸತಿ ಮಾಡಲಾಯಿತು. ಮುಂಡಗೋಡ (ಉತ್ತರ ಕನ್ನಡ) ಮತ್ತು ಬೈಲುಕುಪ್ಪೆ 


(ಮೈಸೂರು) ಇಲ್ಲಿ ಇವರ ನೆಲೆಗಳಿವೆ. ಇದರಿಂದ ತೀವ್ರ ಅಸಮಾಧಾನಗೊಂಡ ಚೀನ 
ಭಾರತದ ಪೂರ್ವ ಗಡಿ ಭಾಗದ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ 
ನಡೆಸಿತು. ಇದನ್ನು ಭಾರತ ವಿರೋಧಿಸಿತು. 


ಚಟುವಟಕೆ: ಶಿಕ್ಷಕರೊ೦ದಿದೆ ಮುಂಡದೋಡ ಮತ್ತು ದೈಲುಕುಪ್ಪೆಣೆ ಪ್ರವಾಸ ಕೈದೊಂಡು 
ಅಏಬೆಣಯನರ ಜೀವವ ಶಲಯ ಎದ್ದೆ ವರಣ ತಯಾಲಿಪಿಲಿ;: ಅಥವಾ ಟಬೆಟಯನರ ಜೀವವ 
ಶೈಅ, ಧರ್ಮದ ಬದ್ದೆ ಮಾಹಿತಿ ಪಂದಹಿಲಿರಿ. 


ಚೀನಿ ಪ್ರಧಾನಿ ಚೌಯನ್‌ಲಾಯ್‌ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತದ 
ಪ್ರಧಾನಿ ನೆಹರುರವರ ಜೊತೆ 1954ರಲ್ಲಿ ಪಂಚಶೀಲ ಸೂತ್ರಕ್ಕೆ ಸಹಿ ಹಾಕಲಾಯಿತು. 
ಪಂಚಶೀಲ ಸೂತ್ರಗಳ ಬಗ್ಗೆ ಈಗಾಗಲೆ ತಿಳಿದಿರುವಿರಿ. 


ಚೀನದ ಪಠ್ಯಪುಸ್ತಕಗಳಲ್ಲಿ ಭಾರತದ ಕೆಲವು ಭಾಗಗಳು ತನ್ನದೆಂದು ತೋರಿಸಿದ್ದ 
ಭೂಪಟಗಳನ್ನು ತಿದ್ದುಪಡಿ ಮಾಡಬೇಕು ಎಂಬ ಬೇಡಿಕೆಯನ್ನು ಭಾರತ ಮುಂದಿಟ್ಟಿತು. ಇದಕ್ಕೆ 
ಚೀನದ ಪ್ರಧಾನಿ ಒಪ್ಪಿಕೊಂಡರೂ ಈ ಕುರಿತಂತೆ ಯಾವುದೇ ಬದಲಾವಣೆ ಮಾಡಲಿಲ್ಲ. 


ಟಿಬೆಟಿನ ಸಮಸ್ಯೆಯ ಹಿನ್ನೆಲೆಯಲ್ಲಿ ಚೀನವು ಭಾರತದ ಮೇಲೆ 1962ರಲ್ಲಿ ಈಶಾನ್ಯ 
ಗಡಿನಾಡಿನಿಂದ ಹಿಡಿದು ಲಡಾಕ (ಜಮ್ಮು ಮತ್ತು ಕಾಶ್ಮೀರದ ಭಾಗ) ತನಕ ಭಾರಿ ಆಕ್ರಮಣ 
ಮಾಡಿತು. ಆದರೆ ಅದು ಏಕಪಕ್ಷೀಯವಾಗಿ ಕದನೆ ಪರಾಮವನ್ನು ಘೋಷಿಸಿತು. ಅಷ್ಟತೊಳಗೆ 


ಚೀನ ಸುಮಾರು 12,000 ಚಿದರ ಮೈಲಿಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು. 
ಇದರಿಂದಾಗಿ ಪಂಚಶೀಲ ಸೂತಗಳಿಗೆ ಛರರಾದ ನೆಹರು ಭ್ರಮನಿರಸನ ಹೊಂದಿದರು. 
ಇಂದಿಗೂ ಎರಡು ದೇಶಗಳ ನಡುವಿನ ಗಡಿಯಲ್ಲಿ ಯಥಾಸ್ಥಿತಿ (Line of Actual 
ControlLAC) ಮುಂದುವರಿಯುತ್ತಿದೆ. 


ಚೀನಿಯರ ಪಾಕಿಸ್ತಾನ ಪರ ನೀತಿ ಹಾಗೂ ಪಾಕಿಸ್ತಾನ ಮತ್ತು ಚೀನ ನಡುವೆ ಹಾದು 
ಹೋಗುವ ಹೆದ್ದಾರಿಗಳು ಭಾರತದ ಆತಂಕಕ್ಕೆ ಕಾರಣವಾಗಿವೆ. 
ಭಾರತದ ಮೇಲೆ ಜೀವದ ಆಕ್ರಮಣ 


* ಭಾರತ ಮತ್ತು ಜೀನ ನಡುವಿನ 3,440೦ ಕಿ.ಮೀ. ಉದ್ದದ ಅಂತರ್‌ರಾಷ್ಟ್ರೀಯ 
ದಡಿರೇಖೆಯನ್ನು ದುರುತಿೀದವನು ಬ್ರಟಷ್‌ ಇಂಡಿಯದ ವಿದೆಶಾಲಿದ ಕಾರ್ಯದರ್ಶಿ ಸ ಸರ್‌ 
ಮ್ಯಾಕ್‌ಮಹೊನ್‌. ಆದುದ೦ರಿ೦ದ ಇದನ್ನು 'ಮ್ಯಾಕ್‌ಮಹೊನ್‌ ದಡಿರೇಖೆ' ಎನ್ನುವರು. 


* ಚಂನವವು 1೨೮೨ರಲ್ಲಿ ಪೂರ್ವ ಲಡಾಕ್‌ನ (ಅಸ್ಟೈ ಚಿನ್‌) ಮೇಲೆ ಆಕ್ರಮಣಮಾಡಿ ಭಾರತದ 
43,೦೦೦ ಚದರ ಕ&.ಮೀ. ಭೂಪ್ರದೇಶವನ್ನು ತನ್ನ ಸ್ತಾಧೀನದಲ್ಲಲಿಪಿಕೊಂಣಿದೆ. ಚೀವದ 
ಸ್ತಾಧೀವತೆ ಇಂದಿನವರೆದೂ ಮುಂದುವರಿದಿದೆ. 


* ಅಲ್ಲದೆ ಭಾರತದ ರಾಜ್ಯವಾದ ಅರುಣಾಚಲ ಪ್ರದೇಶದಲ್ಲಿ ೨೦,೦೦೦ ಚ.ಕಿ.ಮೀ. 
ಭೂಪ್ರದೇಶ ತನ್ಮದೆಂದು ಸಾಧಿಸಲು ಯತ್ನಿಸುತ್ತಿದೆ. 


3 ಭಾರತ ಮತ್ತು ನೇಪಾಲ ಹಾಗೂ ಭೂತಾನ 


ನೇಪಾಲವು ಭಾರತದ ಉತ್ತರಕ್ಕೆ ಹಿಮಾಲಯ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ 
ದೇಶವಾಗಿದೆ. ಮೊದಲಿನಿಂದಲೂ ಭಾರತನೇಪಾಲ ಸಂಬಂಧವು ನಿಕಟವಾಗಿತ್ತು. ಎರಡು 
ದೇಶಗಳ ಗಡಿಗಳು ಮುಕ್ತವಾಗಿದ್ದು ಜನಸಂಚಾರ ಹಾಗೂ ವಸ್ತುಗಳ ಸಾಗಾಟಿ' ಅಡೆತಡೆ 
ಇಲ್ಲದೆ ನಡೆಯುತ್ತಿದೆ. 


ನೇಪಾಲ ಭೂಆವೃತ ಪ್ರದೇಶವಾಗಿರುವುದರಿಂದ ಅದಕ್ಕೆ ಅನಿವಾರ್ಯವಾಗಿ ಭಾರತದ 
ಮುಖಾಂತರವೇ ಹೊರದೇಶಗಳ ಸಂಪರ್ಕ ಸಾಧ್ಯ. ಅದಕ್ಕೆ ಹೊಂದಿಕೊಂಡಿರುವ ಇನ್ನೊ ೦ದು 
ದೇಶವೆಂದರೆ ಚೀನ. ಆದರೆ ಅದು ಸಾಗರೋತ್ತರ ಪದೇಶವಾದುದರಿಂದ ಸಂಪರ್ಕ ಕಷ್ಟ 
ಸಾಧ್ಯ. ಹೀಗಾಗಿ ನೇಪಾಲವು ಭಾರತದೊಂದಿಗೆ" ಉತ್ತಮ ಬಾಂಧವ್ಯವನ್ನು ಬಯಸುತ್ತದೆ: 
ಭಾರತನೇಪಾಲ ಸಂಬಂಧವು 1950ರ "ಸ್ನೇಹ ಮತ್ತು ಶಾಂತಿ ಒಪ್ಪಂದ' ವನ್ನು ಆಧರಿಸಿದೆ. 
ಸಾರಿಗೆ ಸಂಪರ್ಕ, ನೀರಾವರಿ, ವಿದ್ಯುತ್‌, ಅರಣ್ಯ ಶಿಕ್ಷಣ ಮೊದಲಾದೆ. ಕ್ಷೇತ್ರಗಳಲ್ಲಿ ನೇಪಾಲಕ್ಕೆ 
ಭಾರತವೇ ಅತ್ಯಂತ ಹೆಚ್ಚು ನೆರವನ್ನು ನೀಡುತ್ತಿದೆ. 


ಭಾರತವು 1971ರಲ್ಲಿ ಇಂಡೋನೇಪಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಅದರ ಪ್ರಕಾರ 
ನೇಪಾಲದ ಮೂಲಕ ವಸ್ತು ಸಾಮಗ್ರಿಗಳನ್ನು ಸು೦ಕ. ನೀಡದೆ ಮುಕ್ತವಾಗಿ ಭಾರತಕ್ಕೆ 
ತರಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾವೋವಾದಿಗಳು ನೇಪಾಲದಲ್ಲಿ ಪ್ರಬಲರಾಗುತ್ತಿದ್ದು 
ಅವರು ಎರಡು ದೇಶಗಳ ನಡುವಿನ ಸಂಬಂಧಕ್ಕೆ ಆತಂಕವನ್ನು ಒಡ್ಡುತ್ತಿದ್ದಾರೆ. 'ರಾಜಕುಟುಂಬದೆ 


ಸದಸ್ಯರನ್ನು ಹತ್ಯೆ ಮಾಡಲಾಗಿದ್ದು ಆಂತರಿಕ ಕೋಭೆ'ಸ ಸೃಷ್ಟಿಯಾಗಿದೆ ಇತ್ತೀಚೆಗೆ ನೇಪಾಲದಲ್ಲಿ 
ರಾಜಪಭತ್ತ ಕೊನೆಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದಿದೆ. 


ಭೂತಾನ 


1949ರಲ್ಲಿ ಭಾರತ ಮತ್ತು. ಭೂತಾನ ಮಾಡಿಕೊಂಡ ಒಪ್ಪಂದದಂತೆ, ಭಾರತವು 
ಭೂತಾನಿನ ಆಂತರಿಕ ವ್ಯವಹಾರದಲ್ಲಿ ಕೈಹಾಕುವುದಿಲ್ಲ ಎಂಬ ಭರವಸೆ ನೀಡಿತು. ಭೂತಾನ್‌ 
ತನ್ನ ಬಾಹ್ಯ ವ್ಯವಹಾರಗಳಲ್ಲಿ ಭಾರತದ ಮಾರ್ಗದರ್ಶನ ಪಡೆಯಲು ಒಪ್ಪಿಗೆ ನೀಡಿತು. 


ಭಾರತವು ನಡೆಸಿದ ಯತ್ನದ ಫಲವಾಗಿ ಭೂತಾನವು ವಿಶ್ವಸಂಸ್ಥೆಯ ಸದಸ್ಯತ್ತವನ್ನು 
ಪಡೆಯಿತು. 1961ರಿಂದ 1981ರವರೆಗೆ ಭಾರತವು ಭೂತಾನದ ಆರ್ಥಿಕ ಅಭಿವೃ ದಿಗೆ ರವ 
ನೀಡಿತಲ್ಲದೆ, ಅನೇಕ ಯೋಜನೆಗಳಿಗೆ ಪೂರ್ಣಪ್ರಮಾಣದಲ್ಲಿ ಹಣ ಒದಗಿಸಿತು. “ಭೂತಾನ 
'ಸಾರ್ಕ್‌'ನ ಸದಸ ರಾಷ್ಟ್ರವಾಗಿದೆ. 


4 ಭಾರತ ಮತ್ತು ಶ್ರೀಲಂಕಾ 


ಶ್ರೀಲಂಕಾ ಭಾರತದ ದಕ್ಷಿಣಕ್ಕೆ ಇರುವ ಒಂದು ದ್ವೀಪ ರಾಷ್ಟವಾಗಿದ. ರಾಮಾಯಣ 
ಕಾಲದಿಂದಲೂ ಭಾರತ ಮತ್ತು ಶ್ರೀಲಂಕೆಯ ನಡುವೆ ಉತ್ತಮ ಸೆರಿಬಂಧವಿತ್ತು ಸಮ್ರಾಟ್‌ 
ಅಶೋಕನು ಬೌದ್ಧಮತದ ಪ್ರಚಾರಕ್ಕೆ ತನ್ನ ಪ್ರತಿನಿಧಿಗಳನ್ನು ಅಗೆ ಕಳುಹಿಸಿದ್ದನು. ಆ ಮೂಲಕ 
ಭಾರತ ಮತ್ತು ಶ್ರಿ ಶೀಲಂಕೆಯ ನಡುವಿನ 'ಸಾಂಸ್ಕ ಶಿಕ ಸಂಜ ಮತ್ತಷ್ಟು ಗಟ್ಟಿಯಾಗಿತ್ತು. 


ಶ್ರೀಲಂಕೆಯಲ್ಲಿ ಎರಡು ಪ್ರಮುಖ ಜನಾಂಗೀಯ ಗುಂಪುಗಳಿದ್ದು, ಒಂದು ಸಿಂಹಳೀಯರು 
ಮತ್ತೊಂದು ತಮಿಳರು. ಸಿಂಹಳೀಯರು ಶ್ರೀಲಂಕೆಯ ಮೂಲನಿವಾಸಿಗಳು; ತಮಿಳರು 
ತಮಿಳುನಾಡಿನಿಂದ ಬಂದ ವಲಸಿಗರು. ಅವುಗಳೊಳಗೆ ನಿರಂತರವಾಗಿ ಸಂಘರ್ಷಗಳು 
ನಡೆಯುತ್ತಲಿವೆ. ಶ್ರೀಲಂಕೆಯಲ್ಲಿರುವ ತಮಿಳರು ತಮ್ಮ ಹಕ್ಕುಬಾಧ್ಯತೆಗಳಿಗಾಗಿ ಹಾಗೂ ಪ್ರತ್ಯೇಕ 
ರಾಜ್ಯ ಸ್ಥಾಪನೆಗಾಗಿ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ಎರಡು ದಶಕಗಳಿಂದಲೂ. pe 
ಹೋರಾಟ ಮುಂದುವರಿಯುತ್ತಾ ಬಂದಿದೆ. ಇಷ್ಟುದರೂ ಭಾರತವು ಶ್ರೀಲಂಕೆಯೊಂದಿಗೆ 
ಉತ್ತಮ ಬಾಂಧವ್ಯವನ್ನು ಹೊಂದಲು ಇಚ್ಛಿಸುತ್ತದೆ. ಭಿನ್ನಾ ಭಿಪ್ರಾಯವನ್ನು ಹೋಗಲಾಡಿಸಲು 
ಶಾರಿತಿಯುತ ಪರಿಹಾರವನ್ನು ಕಂಡುಕೊಳ್ಳುತ್ತದೆ. 


ಪಾಕ್‌ ಕೊಲ್ಲಿಯ ಮಧ್ಯೆ ಇರುವ ಕಚತೀವ್‌ ದ್ವೀಪದ ಮೇಲಿನ ಹಕ್ಕಿಗಾಗಿ 197476ರಲ್ಲಿ 
ಭಾರತವು ಶ್ರೀಲಂಕೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿತು. ಸಮುದ್ರ ವ್ಯಾಪಾರದ ಬಗ್ಗೆಯೂ 
ಒಪ್ಪಂದ ಮಾಡಿಕೊಳ್ಳಲಾಯಿತು. 1987ರಲ್ಲಿ ಶ್ರೀಲಂಕಾ ಸರಕಾರವು ದೇಶದೊಳಗಿನ ತಮಿಳರು 
ರಾಜಕೀಯ ಪ್ರತ್ಯೇಕತೆಗಾಗಿ ಮಾಡುತ್ತಿದ್ದ ಹೋರಾಟವನ್ನು ಶಮನಗೊಳಿಸಲು ಭಾರತದ 
ನೆರವನ್ನು ಕೇಳಿಕೊಂಡಿತು. ಅದಕ್ಕೆ ಸಂಬಂಧಿಸಿದಂತೆ 1988ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ 
ರಾಜೀವ್‌ ಗಾಂಧಿ ಹಾಗೂ ಶ್ರೀಲಂಕೆಯ ಅಧ್ಯಕ್ಷ ಜಯವರ್ಧನೆ, ಇವರೊಳಗಿನ ಒಪ್ಪಂದದಂತೆ 
ಭಾರತ ಶಾಂತಿ ದಳವನ್ನು (Indian PeaceKeeping Force 1.8.17.) ಶ್ರೀಲಂಕೆಗೆ 
ಕಳುಹಿಸಲಾಯಿತು. 


ಶ್ರೀಲಂಕೆಯ ತಮಿಳು ಸಮುದಾಯವು ಭಾರತ ಕೈಗೊಂಡ ಕ್ರಮವನ್ನು ವಿರೋಧಿಸಿತು. 
ಈ ಹಿನ್ನೆಲೆಯಲ್ಲಿ ರಾಜೀವ್‌ ಗಾಂಧಿಯವರು ಶ್ರೀಲಂಕೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ 
ಹತ್ಯೆಯ ವಿಫಲ ಪ್ರಯತ್ನ ನಡೆಯಿತು. ಇಷ್ಟಾದರೂ ಭಾರತದ ನಿಲುವನ್ನು ಒಪ್ಪದ ಶ್ರೀಲಂಕೆಯ 
“ತಮಿಳು ಉಗಗಾಮಿಗಳ ವಿಮೋಚನಾ ಸ೦ಘಟನೆ'ಯು (Liberation Tamil Tiger 
Eelam LTTE) ರಾಜೀವ್‌ ಗಾಂಧಿಯವರನ್ನು 1992 ಮೇ 21ರಂದು ಹತ್ಯೆ ಮಾಡಿತು. 
ಹೀಗಿದ್ದರೂ ಭಾರತವು ಶ್ರೀಲಂಕೆಯೊಂದಿಗೆ ಮಿತ್ರತ್ವ ಭಾವನೆಯನ್ನು ಮುಂದುವರಿಸಿಕೊಂಡು 
ಬಂದಿದೆ. ಆದರೆ ಎಲ್‌.ಟಿ.ಟಿ.ಇ.ಯ ಪರಮೋಚ್ಚ ನಾಯಕರಾಗಿದ್ದ ಮೇಲುಪಿಳ್ಳ ಪ್ರಭಾಕರನ್‌ 
ಹತ್ಯೆಯ ನಂತರ ಶ್ರೀಲಂಕೆಯ ತಮಿಳರ ಉಗ್ರಗಾಮಿ ಹೋರಾಟ ಸ್ಥಗಿತಗೊಂಡಿದೆ. 
ಶ್ರೀಲಂಕೆಯ ಸರ್ಕಾರವು ತಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿಯೇ ಸಮಸ್ಯೆಗೆ ಪರಿಹಾರಗಳನ್ನು 
ಕಂಡುಕೊಳ್ಳಬೇಕು ಎ೦ದು ಧೃಡ ನಿಲುವನ್ನು ತಳೆದಿದೆ. 


ಚಟುವಟತೆ: ರಾಜಂವ್‌ ಗಾಂಧಿಯವರ ಹತ್ಯೆಯ ಬದ್ದೆ ಶಿಕ್ನಕಲಂದ ಹೆಚ್ಚಿನ ಮಾಹಿತಿ ಪಂದ್ರಹಿನಲಿ. 


5 ಭಾರತ ಮತ್ತು ಬಾಂಗ್ಲಾದೇಶ 


ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದು, ಅದನ್ನು ಪೂರ್ವ ಪಾಕಿಸ್ತಾನವೆಂದು 
ಕರೆಯಲಾಗಿತ್ತು. ಪೂರ್ವ ಪಾಕಿಸ್ತಾನವು 1960ರ೦ದಲೇ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ 
ಹೊರಹೊಮ್ಮಲು ಹೋರಾಟ ನಡೆಸಿತು. ಶೇಖ್‌ ಮುಜೀಬುರ್‌ ರೆಹಮಾನ್‌ರವರ ನೇತ್ಸ್‌ ತದಲ್ಲಿ 


ಅವರ ಸಂಘಟನೆಯಾದ ಅವಾಮಿ ಲೀಗ್‌ ವಿಮೋಚನಾ ಚಳವಳಿಯನ್ನು ಮಾಡಿತು. ಪೂರ್ವ 
ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನಲೆಯಲ್ಲಿ ಭಾರತದ ಮಿಲಿಟರಿ 
ಪ್ರವೇಶ ಅನಿವಾರ್ಯವಾಯಿತು. 1971ರಲ್ಲಿ ನಡೆದ ನಿರ್ಣಾಯಕ ಯುದ್ದದಲ್ಲಿ ಪಶ್ಚಿಮ 
ಪಾಕಿಸ್ತಾನವು ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎನ್ನುವ ಹೊಸ 
ರಾಷ್ಟ್ರವಾಗಿ ಉದಯಿಸಿತು. 


1972ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ಪ್ರಧಾನಿಗಳು ಢಾಕಾದಲ್ಲಿ ಸಭೆ ಸೇರಿ ಸ್ನೇಹ, 
ಸಹಕಾರ ಮತ್ತು ಶಾಂತಿಗಾಗಿ 25 ವರ್ಷಗಳ ಅವಧಿಯ ಒಪ್ಪಂದಕ್ಕೆ ಸಹಿ ಹಾಕಿದರು. ಇದರ 
ಪರಿಣಾಮವಾಗಿ ಎರಡು ರಾಷ್ಟಗಳ ನಡುವೆ ಇದ್ದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕಿತು. 


ಚಿತ್ತಗಾಂಗ್‌ ಪರ್ವತ ಪ್ರದೇಶಗಳಿಂದ ಭಾರತಕ್ಕೆ ವಲಸೆ ಬರುತ್ತಿರುವ ಚಕ್ಕಾ ನಿರಾಶ್ರಿತರ 
ಸಮಸ್ಯೆ, ಮಾದಕ ವಸ್ತುಗಳ ಅಕ್ರಮ ಕಳ್ಳಸಾಗಾಣಿಕೆ ಮುಂತಾದ ಸಮಸ್ಯೆಗಳು ಇನ್ನೂ 
ಬಗೆಹರಿಯಬೇಕಾಗಿವೆ. ಅಲ್ಲದೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದ ಲಕ್ಷಾಂತರ ಅಕ್ರಮ 
ವಲಸಿಗರರ ಸಮಸ್ಯೆ ತೀವ್ರವಾಗಿದೆ. ಈಶಾನ್ಯ ಭಾರತದ ಅನೇಕ ಬ೦ಡುಕೋರ ಗುಂಪುಗಳಿಗೂ 
ಬಾಂಗ್ಲಾದೇಶವು ಆಶ್ರಯ ನೀಡುತ್ತಿರುವುದು ಗೊಂದಲಕ್ಕೀಡುಮಾಡಿದ ಸಂಗತಿಯಾಗಿದೆ. 
ಆದರೂ ಭಾರತಕ್ಕೆ ಬಾಂಗ್ಲಾದೇಶವು ಮಿತ್ರ ರಾಷ್ಟ್ರವಾಗಿಯೇ ಉಳಿದಿದೆ. 


ಚಟುವಣಕ: ಬಾಂಗ್ಲಾದೇಶದ ಸ್ವಾತಂತ್ಯ ಹೋರಾಟದಲ್ಲಿ ಭಾರತದ ಪ ಪಾತ್ರವನ್ನು ಚರ್ಚಿಖದಿ. 


6 ಸಾರ್ಕ್‌ (SAARC) 


ದಕ್ಷಿಣ ಏಷ್ಯದ ರಾಷ್ಟ್ರಗಳು ತಮ್ಮ ನಡುವೆ ಸಹಕಾರವನ್ನು ಪ್ರೋತ್ಸಾಹಿಸಲು 
ಪೂರಕವಾಗುವಂತೆ ಪ್ರಾದೇಶಿಕ ಸಂಘಟನೆ" ಒಂದನ್ನು ಸ್ಥಾಪಿಸಲು ನಿರ್ಧರಿಸಿದವು. ಇದರ 
ಫಲವಾಗಿ 1985ರಲ್ಲಿ ದಕ್ಷಿಣ ಏಷ್ಯ ಪ್ರಾದೇಶಿಕ ಸಹಕಾರ ಸಂಸ್ಥೆ (South Asian 
Association for Regional Cooperation SAARC ಸಾರ್ಕ್‌) ಅಸ್ತಿತಕ್ಕೆ ಬಂದಿತು. 
ಮೂಲತಃ ಸಾರ್ಕ್‌ ಏಳು ರಾಷ್ಟ್ರಗಳನ್ನು ಒಳಗೊಂಡಿತ್ತು. ತದನಂತರ ಅಫ್‌ಫಾನಿಸ್ತಾನವನ್ನು 
(2007 14ನೇ ಶೃಂಗಸಭೆ, ಹೊಸದಿಲ್ಲಿ) ಸಾರ್ಕ್‌ನ ಸದಸ್ಯರಾಷ್ಟ್ರವಾಗಿ ಸೇರಿಸಿಕೊಳ್ಳಲಾಯಿತು. 
ಭಾರತ, ಬಾಂಗ್ಲಾದೇಶ. ಭೂತಾನ, ಮಾಲ್ಡೀವ್ಸ್‌ ಜಾ ಪಾಕಿಸ್ತಾನ, ಶ್ರೀಲಂಕಾ ಹಾಗೂ 

ಅಫಘಾನಿಸ್ತಾನ. ಇವು ಸಾರ್ಕ್‌ನ ಎಂಟು "ಸದಸ್ಕರಾಷ್ಟಗಳು. 


ಸಾರ್ಕ್‌ನ ಉದ್ದೇಶಗಳು 
» ದಕ್ಷಿಣ ಏಷ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು 
ವೃದ್ಧಿಸುವುದು. 
ದಕ್ಷಿಣ ಏಷ್ಯ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು. 


ಆರ್ಥಿಕ, ಸಾಂಸ್ಕೃತಿಕ, ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 
ಪರಸ್ಪರ ಸಹಕಾರ ಹಾಗೂ ಸಹೋದ್ಯಮ. 


> ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು. 


ಸಾರ್ಕ್‌ ಸದಸ್ಯರಾಷ್ಟಗಳು ಭಾರತದಿಂದ ಏಕಮುಖ ನಿರೀಕ್ಷೆ ಮಾಡುತ್ತಿರುವುದು, 
ಭಾರತವನ್ನು ಸಂಶಯ ಮೆತ್ತು ಭಯದ ದೃಷ್ಟಿಯಿಂದ ನೋಡುವುದು ಇದರ ಬೆಳವಣಿಗೆಗೆ 
ಅಡ್ಡಿಯಾಗಿ “ಫಂಣಮಿಸಿದೆ.ಸ 


ಅಭ್ಯಾಸಗಳು 


ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 
1 ಭಾರತದ ನೆರೆ ದೇಶಗಳಾವುವು? 


ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು 
ಪಟ್ಟ ಮಾಡಿರಿ. 


ಚೀನ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳಾವುವು? 
ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇಂದಿಗೂ ಯಾವ ಭೂಪ್ರದೇಶದ ಬಗ್ಗೆ 
ಭಿನ್ನಭಿಪ್ರಾಯವಿದೆ? 

ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿರಿ. 
ಎಲ್‌.ಟಿ.ಟಿ.ಇ. ರಾಜೀವ್‌ ಗಾಂಧಿಯವರ ಹತ್ಯೆಗೆ ಸಂಚು ನಡೆಸಲು ಕಾರಣವೇನು? 
ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಇರುವ ಮುಖ್ಯ ಸಮಸ್ಯೆಗಳಾವುವು? 
1962ರ ಚೀನಭಾರತ ಯುದ್ಧದ ಪರಿಣಾಮವೇನು? 

ಸಾರ್ಕ್‌ ಸ್ಥಾಪನೆಯ ಉದ್ದೇಶಗಳಾವುವು? 


ಚಟುವಟಕೆಗಳು 


1 ಭಾರತದ ನೆರೆ ದೇಶಗಳ ರಾಷ್ಟ್ರಧ್ವಜದಳ ಪಚಿತ್ರ ಮಾಹಿತಿಯನ್ನು 
ಪಂದ್ರಹಿಲಿಲಿ. 


2 ವಿಶ್ವದ ಭೂಪಟದಲ್ಲಿ ಭಾರತದ ನೆರೆಯ ದೇಶಗಳನ್ನು ದುರುತಿಲಿರಿ. 


ಸಾ ಜಾಗತಿಕ ಸಮಸ್ಯೆಗಳು 


ಪಾಠದ ಪರಿಚಯ 


ಸಮಸ್ಯೆಗಳಿಂದ ಮುಕ್ತವಾದ ರಾಷ್ಟ ಇರಲಾರದು. ಸಾಮಾನ್ಯವಾಗಿ ಭದ್ರತೆ, ಆರ್ಥಿಕ 
ಶೋಷಣೆ, ೬೬11. ಘರ್ಷಣೆ. ನೇರಿನ ಹಂಚಿಕೆ ಅಥವಾ ಗಡಿ ಸಮಸ್ಯೆ [ಗಳು ಜಗತ್ತಿನ 
ರಾಷ್ಟ್ರಗಳನ್ನು ಕಾಡುತ್ತಿವೆ. ಇದೇ ಅಲ್ಲದೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಸ್ತ್ರಾಸ್ತ್ರಗಳ ಪೈ ಪೈಪೋಟಿಯಿದೆ. 
ಮುಂಚೂಣಿಯಲ್ಲಿರುವ ಅನೇಕ ರಾಷ ಷ್ಟಗಳ ನೆಡುವ” ಸೈದ್ಧಾಂತಿಕ ಭಿನ್ನಭಿಪ್ರಾಯಗಳೂ ಗಾ? 
ಈ ಪಾಠದಲ್ಲಿ ರಾಷ್ಟ್ರಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ೨೬ ವಿಮರ್ಶಿಸಲಾಗಿದೆ. 


ಸಾಮಥ್ಯ ೯ಗಳು 


ವಿಶ್ವಶಾಂತಿ, ಸೌಹಾರ್ದತೆಗೆ ಧಕ್ಕೆ ಉಂಟುಮಾಡುವ ಭಯೋತ್ಪಾದನೆ, ಶಸ್ತ್ರಾಸ್ತಗಳ 
ಪೈಪೋಟಿ, ಜನಾಂಗೀಯ ಘರ್ಷಣೆ ಇವುಗಳ ಅರ್ಥ ಮತ್ತು. ಪರಿಣಾಮವನ್ನು 
ಸ 


ವಿಶ್ವದ ಆರ್ಥಿಕ ಅಸಮಾನತೆಗೆ ಕಾರಣಗಳನ್ನು ವಿಮರ್ಶಿಸುವರು. 


ಮಾನವ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭಗಳನ್ನು ತಿಳಿಯುತ್ತಾ ಮಾನವ ಹಕ್ಕುಗಳ 
ರಕ್ಷಣೆಯ ಮಹತ್ವನ್ನು ಅರ್ಥೈಸಿಕೊಳ್ಳುವರು. 


ವಿಶ್ವಶಾಂತಿ ಸ್ಥಾಪಿಸುವಲ್ಲಿ ನಾಗರಿಕರಾಗಿ ತಮ್ಮ ಪಾತ್ರವೇನೆಂಬುದನ್ನು ಮನಗಾಣುವರು. 


[2] ಜಗತ್ತು ಬಹಳ ವಿಶಾಲವಾಗಿದ್ದು ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ವಿಕಾಸ ಹೊಂದುತ್ತಿದೆ. 
ಆದರೂ ಚಃ ಮೌಲ್ಯಗಳು ಮರೆಯಾಗುತ್ತಿದ್ದು ಸಂಬಂಧಗಳು ಹದಗೆಡುತ್ತಿವೆ. ಜಗತ್ತು 
ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅವುಗಳೆ೦ದರೆ ಮಾನವ ಹಕ್ಕುಗಳ ಉಲ್ಲಂಘನೆ. 
its ಘರ್ಷಣೆ. “ಶಸ್ತ್ರಾಸ್ತ್ರ ಪೆ ಪೋಟಿ, ಆರ್ಥಿಕ ಅಸಮಾನತೆ." ಭಯೋತ್ಪಾದನೆ 
ಮುಂತಾದವು. ಇವುಗಳ ಬಗ್ಗೆ ಸ ಬಿ 


1 ಮಾನವ ಹಕ್ಕುಗಳು 


ವ್ಯಕ್ತಿಯ ವಿಕಸನದ ಮೂಲ ಸೆಲೆಯೇ ಮಾನವ ಹಕ್ಕುಗಳು. ಮಾನವನು ಗೌರವ, 
ಘನತೆಯಿಂದ ಬಾಳಲು ಸಹಾಯಕವಾಗುವ ಮೂಲಭೂತ ಹಕ್ಕುಗಳನ್ನು ಮಾನವ 
ಹಕ್ಕುಗಳು ಎನ್ನುವರು. ವರ್ಣ, ಲಿಂಗ, ಧರ್ಮ, ಪಂಗಡ, ಜನಾಂಗ, ಭಾಷೆ, ಪ್ರಾಂತ್ಯಗಳ 
ತಾರತಮ್ಯವಿಲ್ಲದೆ ಎಲ್ಲರೂ ಸಮಾನರು ಹಾಗೂ ಎಲ್ಲಾ ಹಕ್ಕುಗಳಿಗೂ ಪ್ರತಿಯೊಬ್ಬರೂ 
ಅರ್ಹರಾಗಿರುವುದು ಎಂಬುದು ಮಾನವ ಹಕ್ಕುಗಳ ಮೂಲ ಉದ್ದೇಶವಾಗಿದೆ. ಈ ಹಕ್ಕುಗಳನ್ನು 
ಸಂಕುಚಿತಗೊಳಿಸುವುದಾಗಲಿ, ನಿರಾಕರಿಸುವುದಾಗಲಿ, ನಿರ್ಬಂಧಿಸುವ ಕ್ರಮಕ್ಕೆ ಸರಕಾರ 


ಅಥವಾ ಸರಕಾರೇತರರು ಮುಂದಾದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ. 


ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ: ಎರಡನೇ ಮಹಾಯುದ್ಧದ ಕಾಲದಲ್ಲಿ 
ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್‌ ಲಕ್ಷಾಂತರ ಯಹೂದಿಗಳ ಬರ್ಬರ ಕೊಲೆಗೆ 
ಕಾರಣನಾದಾಗ, ಲಕ್ಷಾಂತರ ಯುದ್ದಬಂದಿಗಳನ್ನು ಪ್ರಾಣಿಗಳಿಗಿಂತ ಕೀಳಾಗಿ ನಡೆಸಿಕೊಂಡಾಗ 
ಮಾನವ ಹಕ್ಕುಗಳ ಆಂದೋಲನಕ್ಕೆ ವಿಶೇಷ ಚಾಲನೆ ಸಿಕ್ಕಿತು. ಎರಡನೇ ಮಹಾಯುದ್ದ 
ಮುಗಿದು ಶಾಂತಿ ಸ್ಥಾಪನೆಯಾದ ನಂತರ ವಿಶ್ವಸಂಸ್ಥೆಯು 1948ರಲ್ಲಿ "ಮಾನವ ಹಕ್ಕುಗಳ 
ಸಾರ್ವತ್ರಿಕ ಘೋಷಣೆ' (Universal Declaration of Human Rights) ಮಾಡಿತು. 
ಅಂದಿನಿಂದ ಆ ಹಕ್ಕುಗಳ ರಕ್ಷಣೆ, ತಿಳಿವಳಿಕೆ, ಪ್ರಚಾರ ಹಾಗೂ ಅನುಷ್ಠಾನಕ್ಕಾಗಿ ಜಗತ್ತಿನಾದ್ಯಂತ 
ಆಂದೋಲನ ನಡೆಯುತ್ತಿದೆ. ಇವುಗಳಲ್ಲಿ ಮಹತ್ವದ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ 
ಅಳವಡಿಸಲಾಗಿದೆ. ಅವೇ ಮೂಲಭೂತ ಹಕ್ಕುಗಳು. 


ಮಾನವ ಹಕ್ಕುಗಳು: ಪರಸ್ಪರ ಗೌರವಭಾವ ಮತ್ತು ಹಕ್ಕುಗಳ ವಿಚಾರದಲ್ಲಿ ಎಲ್ಲಾ ಮಾನವರು 
ಹುಟ್ಟಿನಿ೦ದಲೇ ಸಮಾನರು ಎಂಬ ತತ್ವ ಮಾನವ ಹಕ್ಕುಗಳ ಅಡಿಪಾಯವಾಗಿದೆ. ಯಾವುದೇ 
ಭೇದವಿಲ್ಲದೆ ಎಲ್ಲಾ ಹಕ್ಕುಗಳಿಗೆ ಪ್ರತಿಯೋರ್ವರೂ ಅರ್ಹರಾಗಿರುತ್ತಾರೆ. ಎಲ್ಲರಿಗೂ ಬದುಕುವ 
ಮತ್ತು ಸ ಸ್ವಾತಂತ್ರ್ಯದ ಹಕ್ಕುಗಳಿವೆ. ಗುಲಾಮಗಿರಿ, ಚಿತ್ರಹಿಂಸೆ, ವಿನಾಕಾರಣ "ಬಂಧನ ಹಾಗೂ 
ಸೆರೆಮನೆವಾಸ ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿರುವ 
ಮುಖ್ಯ ಅಂಶಗಳನ್ನು ಅನೇಕ. ರಾಷ್ಟ್ರಗಳ ಸಂವಿಧಾನದಲ್ಲಿ ಸೇರಿಸಲಾಗಿದೆ. 


ಚಟುವಟಕೆ: ಮಾನವ ಹಕ್ಚುಗಳನ್ನು ಪಟ್ಟಮಾಡಿಲಿ. 


ಭಾರತದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟಗಳು ನಿರಂತರವಾಗಿ ನಡೆಯುತ್ತಾ 
ಬಂದಿವೆ. 20ನೇ ಶತಮಾನದ ಆದಿಯಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವಹಿಸಿದ್ದ 
ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಬ್ರಿಟಿಷ್‌ ನ್ಯಾಯಾಲಯದಲ್ಲಿ ರಾಜದ್ರೋಹದ 
ಆಪಾದನೆಯನ್ನು ಹೊತ್ತು ನಿಂತಾಗ, “ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು” ಎಂದು ಗುಡುಗಿ 
ಭಾರತದಲ್ಲಿ ಮಾನವ ಹಕ್ಕುಗಳ ಆಂದೋಲನಕ್ಕೆ ನಾಂದಿ ಹಾಡಿದರು. 


ನಮ್ಮ ಸಂವಿಧಾನದಲ್ಲಿ ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಲಾಗಿದೆ. 
ಇವುಗಳಲ್ಲಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ, ಸಾಡೆ; ಶೈಕ್ಷಣಿಕ 
ಅವಕಾಶಗಳ ಹಕ್ಕು, ಶಾಸ ಸನಬದ್ಧ ಪರಿಹಾರಗಳ ಹಕ್ಕು ಮತ್ತು ಶೋಷಣೆಯ ನರುದ್ದದ ಹಕ್ಕು 
ಮುಂತಾದವು ಸೇರಿವೆ. ಭಾರತವು ಮಾನವ ಹಕ್ಕುಗಳ ರಕ್ಷಣಾ ಕಾಯಿದೆಯನ್ನು 993ರಲ್ಲಿ 
ಜಾರಿಗೆ ತಂದಿದೆ. ಮಾನವ ಹಕ್ಕುಗಳ ಆಯೋಗ ಪಧಾನ ಕಚೇರಿ ಹೊಸ ದಿಲ್ಲಿಯಲ್ಲಿದೆ. 


ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ 


ಮಾನವ ಹಕ್ಕುಗಳ ಸಂಬಂಧಿತ ಚಟುವಟಿಕೆಗಳನ್ನು ಸಮನ್ವಯಗೊಳಿಸಲು ಮಾನವ 
ಹಕ್ಕುಗಳ ಕೇಂದ್ರವನ್ನು ಸ್ಪಿಟ್ಲ್‌ರ್‌ಲ್ಯಾಂಡಿನ ಜಿನಿವಾದಲ್ಲಿ ತೆರೆಯಲಾಗಿದೆ. ವಿಶ್ವದ ಎಲ್ಲಾ 


ನಾಗರಿಕರ ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ, ಸಾಮಾಜಿಕ, ಮೂಲಭೂತ ಹಕ್ಕುಗಳನ್ನು 
ರಕ್ಷಿಸುವ ಜವಾಬ್ದಾರಿ ಎಶ್ವಸಂಸ್ಥೆಯದ್ದಾಗಿದೆ. ಅದು ಎಲ್ಲಾ ರಾಷ್ಟ್ರಗಳಲ್ಲೂ ಮಾನವ ಹಕ್ಕುಗಳ 
ಕಮಿಷನರ್‌ ಕಚೇರಿಗಳನ್ನು ಸ್ಥಾಪಿಸಿ ಕಾರ್ಯನಿರ್ವಹಿಸುತ್ತಿದೆ. 


2 ಶಸ್ತ್ರಾಸ್ತ್ರ ಪೈಪೋಟಿ ಮತ್ತು ನಿಶ್ರತ್ತೀಕರಣ 


ಇಂದಿನ ಕಾಲದಲ್ಲಿ ಪ್ರತಿಯೊಂದು ದೇಶವೂ ತನ್ನ ಮೇಲುಗೈ ಸಾಧಿಸಲು ಮಿಲಿಟರಿ 
ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿದೆ. ಅಮೆರಿಕ, ಫ್ರಾನ್ಸ್‌, ಬ್ರಿಟನ್‌, ರಷ್ಯ 
ಮಂತ್‌ ದೇಶಗಳು ಶಸ್ತ್ರಾಸ್ತ್ರಗಳನ್ನು ಬೃಹತ ಪ್ರಮಾಣದಲ್ಲಿ ಉತ್ಪಾದಿಸಿ ಮಾರಾಟ ಮಾಡುವ 
ಮೂಲಕ ತಮ್ಮ ಆರ್ಥಿಕ ಸರಪನೂಲಗಳನ್ನು ಹೆಚ್ಚಿಸಿಕೊಂಡಿವೆ. ಬಲಶಾಲಿಯಾದ ರಾಷ್ಟ್ರಗಳು 
ತಮ್ಮನ್ನು ರಾಜಕೀಯವಾಗಿ i ಆತಂಕ ಸಣ್ಣ ರಾಷ್ಟ್ರಗಳಿಗಿದೆ. ಒಟ್ಟಿನಲ್ಲಿ 
ಮನುಕುಲವು ಭಯಭೀತಿ, ಅಸುರಕ್ಷತೆ ಮತ್ತು ಅಸ್ಥಿರತೆಗಳಿಂದ' ಇಂದು ತತ್ತರಿಸುತ್ತಿದೆ. 


ಶಸ್ತ್ರಾಸ್ತ ಸ್ತ್ರ ಪೈಪೋಟಿ 


ದ್ವಿತೀಯ ಮಹಾಸಮರದಿಂದಾಗಿ ಯುದ್ಧತಂತ್ರ ಹಾಗೂ ಯುದ್ಧಾಸ್ತಗಳ ಕ್ಷೇತ್ರದಲ್ಲಿ 
ಮಹತ್ತ್ವದ ಬದಲಾವಣೆಗಳಾದವು. ತಾಂತ್ರಿಕತೆಯು ತೀವ್ರಗತಿಯಲ್ಲಿ “ಮೆನ್ನಡೆಯಿತು. 
ತಾಂತ್ರಿಕತೆಯ ಮುನ್ನಡೆಯಿಂದಾಗಿಯೇ ಪ್ರಥಮ ಜಾರಿಗೆ ಅಮೆರಿಕ ಅಣುಬಾಂಬನ್ನು 
ಪ್ರಯೋಗಿಸಲು ಸಾಧ್ಯವಾಯಿತು (1945). ಅಂದಿನಿಂದ ಸಮಸ್ತ ಶಸ್ತ್ರಾಸ್ತಗಳನ್ನು ಎರಡು. 


ವರ್ಗಗಳಾಗಿ ಸಗಣಿ ಲಾಕ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳು ಮತ್ತು” ಶೆಣ್ಣತ್ತಗಳು. 


1945ರಲ್ಲಿ ಪ್ರಥಮ ಬಾರಿಗೆ ಅಮೆರಿಕ ಅಣ್ವಸ್ತವನ್ನು ನಿರ್ಮಾಣ ಮಾಡಿ ಪ್ರಯೋಗಿಸಿತು. 
ಆ ಬಳಿಕ ಬ್ರಿಟನ್‌, ಫ್ರಾನ್ಸ್‌ ಚೀನ ಮತ್ತು 1974ರಲ್ಲಿ ಭಾರತ ಹೀಗೆ ಒಂದರ ಮೇಲೊಂದು 
ದೇಶಗಳು ಅಣ್ಣಸ್ತಗಳನ್ನು ತಯಾರಿಸಿದವು. ಅಣ್ಣಸ್ತಗಳ ಪೈಪೋಟಿ ಆರಂಭಗೊಂಡಿತು. 
ಶಸ್ತ್ರಾಸ್ತ್ರಗಳ ಪೈಪೋಟಿ ಮುಖ್ಯವಾಗಿ ಅಮೆರಿಕ ಮೆತ್ತು ರಷ್ಯಗಳ ನಡುವೆ ಹೆಚ್ಚಾಯಿತು. 
ಒಂದು ವೇಳೆ” ಅಣ್ಣಸ್ತಗಳು ಉಪಯೋಗಿಸಲ್ಪಟ್ಟರೆ ಇಡೀ ಮನುಕುಲವೇ ನಾಶವಾಗುವ 
ಭೀತಿ ವಿಶ್ವದಾದ್ಯಂತ "ಹಬ್ಬಿತು. ಆದ್ದರಿಂದ ಶಸ್ತಾಸ ಸ್ವಗಳ ಪೈಪೋಟ ಮಧ್ಯೆ ನಿಶ್ರಸ್ತ್ರೀಕರಣದ 
ಮಾತುಕತೆಯು ಕೇಳಿ "ಬರತೊಡಗಿತು. ಅನ್ನಿಸ್ತ ರಾಷ್ಟ್ರಗಳು ನಿಶ್ವಸ್ತ್ರೀಕರಣಿದ ಬಗ್ಗೆ 
ಮಾತನಾಡಿದಾಗಲೆಲ್ಲ ತಮ್ಮ ತಮ್ಮ ಅಣ್ವಸ್ತ ಸ್ವಗಳನ್ನ ತಗ್ಗಿಸುವ ಪ್ರಯತ್ನ ಮಾಡದೆಯೇ 
ಸಾಮಾನ್ಯ ರಾಷ್ಟಗಳ ಶಸ್ತ್ರಾಸ್ತ್ರಗಳನ್ನು ಕಡಿಯೆಮಾಡುವ ಗುರಿ ಹೊಂದಿದ್ದವು. ಇದೇ ವೇಳೆ 
ಜೈವಿಕ, ರಾಸಾಲುನಿಕ ಮ್‌ ಸಾಂಪ್ರದಾಯಿಕ ಶಸ್ತ್ರಬಲವನ್ನು ತಗ್ಗಿಸುವ “ಬಗೆಗೂ ಸಾಕಷ್ಟು 
KS ನಡೆಯಿತು. 


ವಿಶ್ವಸಂಸ್ಥೆ ಕೆಯ ಪಾತ್ರ: ವಿಶ್ವಸಂಸ್ಥೆಯು ಪ್ರಾರಂಭದಿಂದಲೇ ನಿಶ್ಶಸ್ತೀಕರಣಕ್ಕಾಗಿ 
ತುರ್ತುಕಮ ಕೈಗೊಂಡಿತು. "ದು 1945ರಲ್ಲಿ “ಅಣು ಶಕ್ತಿ ಅಯೋಗ”ವನ್ನು' ನೇಮಿಸಿತು. 
1960ರ ದಶಕದಲ್ಲಿ ಭಾಗಶಃ ಜಾಗತಿಕ ನಿಶ್ಶಸ್ತೀಕರಣದ ಒಪ್ಪಂದಗಳಾದವು. 


ಮಹತ್ವದ ಕೆಲವು ಜಾದತಿಕ ಒಪ್ಪಂದಗಳು 
1963 ಅಣ್ವಸ್ತ್ರ ಪ ಸ್ತ ಪಯೋದದ SE ನಿಷೇಧ ಒಪ್ಪಂದ (The Partial Test Ban Treaty). 
1೦೮6೮ ಬಾಹ್ಯಕಾಶ ಒಪ್ಪ೦ದ (The Outer Space Agreement). (ಬಾಹ್ಯಾಕಾಶವನ್ನು 
ಶಾಂತಿಯುತ ಉದ್ದೇಶಕ್ತಾಗಿ ಮಾತ್ರವೇ ಬಳಪಬೇಕೆಂಬ ಒಪ್ಪಂದ). 


1೨೮8 ಅಣ್ವಸ್ತ್ರ ಪ್ರಪರಣ ನಿಷೇಧ ಒಪ್ಪಂದ (The Nuclear NonProliferation Treaty 
NPT) 


1970, 1980 ಮತ್ತು 1990ರ ದಶಕದಲ್ಲಿ ಶಸ್ತ್ರಾಸ್ತಗಳಿಗೆ ಮಿತಿ ಹೇರಲು ಬೃಹತ್‌ 
ರಾಷ್ಟ್ರಗಳೊಳಗೆ ಹಲವಾರು. ಸಂವಾದಗಳು ನಡೆದವು. ಕೌ "ಸಂವಾದಗಳನ್ನು “ಯುದ್ಧತಂತ್ರದ 


ಶಸ್ತ್ರಾಸ್ತ ಪರಿಮಿತಿಯ ಸಂವಾದ” ಅಥವಾ ಸಾಲ್ಟ್‌” (Strategic ೩21 ಟಾ ಇ100 
Talks SALT) ಎನ್ನುವರು. 


111 ಮೀರಾಜ್‌ 2000 ಯುದ್ಧ ವಿಮಾನ 


112 ಮಿಗ್‌ MIG ವಿಮಾನ 


113 ಯುದ ಟ್ಲಾ೦ಕರ್‌ 114 ಕಿಪಣಿ 
ಛ ಶ್ರ ಖ 


1991ರಲ್ಲಿ ಚಾರಿತ್ರಿಕವೆನಿಸಿದ “ಯುದ್ಧತಂತ್ರದ ಶಸ್ತ್ರಾಸ್ತ್ರ ಕಡಿತದ ಒಪ್ಪಂದಕ್ಕೆ (Strategic 
Arms Reduction Treaty START ಸ್ಟಾರ್ಟ್‌) `ರೆಷ್ಕದ ಅಧ್ಯಕ್ಷ ಗೂರ್ಬಚೇವ್‌ ಮತ್ತು 
ಅಮೆರಿಕದ ಅಧ್ಯಕ್ಷ ಜಾರ್ಜ್‌ ಬುಶ್‌ ಸಹಿ "ಸಾಕಿದರು. ಸ್ಟಾರ್ಟ್‌” ಒಪ್ಪಂದವು ಎರಡೂ 
ಬಣಗಳ ಅಣ್ವಸ್ತಗಳನ್ನು ಮೂವತ್ತು ಶೇಕಡದಷ್ಟು ಕಡಿತಗೊಳಿಸಿತು. 1992ರಲ್ಲಿ ಸಹಿ 
ಹಾಕಿದ ಇನ್ನೊಶಿದು ಒಪ್ಪಂದದಂತೆ” ಅಣ್ಣಸ್ತಗಳ ಮೂರನೇ ಎರಡಂಶದಷ್ನನ್ನು 2000ನೇ 
ಇಸವಿಯೊಳಗೆ" ಕಡಿತಗೊಳಿಸಲು ಉದ್ದೇಶಿಸೆಲಾಯಿತು. ಇದು ಇತ್ತೀಚೆಗೆ ನಡೆದ ಪ್ರಮುಖ 
ಬೆಳವಣಿಗೆಯಾಗಿದೆ. ನಿಜ ಸ್ಥಿತಿಯೇನೆಂದರೆ ಸಂಪೂರ್ಣ ನಿಶ್ವಸ್ತೀಕರಣದ ಆದರ್ಶಕ್ಕೆ ಪ್ರಬಲ 
ರಾಷ್ಟ್ರಗಳು ಎಂದೋ ವಿದಾಯ ಹೇಳಿವೆ. ಸದ್ಯ ಯಾವುದೇ ದೇಶವು ಅಮೆರಿಕವನ್ನು 
ಸರಿಸಾಟಿಯಾಗಿ ಎದುರಿಸುವ ಮಿಲಿಟರಿ ಶಕ್ತಿ ಸಾಮಥ ್ಯ್ಯ ಗಳನ್ನು ಹೊಂದಿಲ್ಲ. ಬಹು ದೀರ್ಫ 
ಕಾಲದವರೆಗೆ ಅಮೆರಿಕವೇ ಜಗತ್ತಿನ ಪ್ರಬಲ ಶಕ್ತಿಯಾಗಿ ಮರದಿದೆ. ಏನಿದ್ದರೂ ಅಣ್ವಸ್ತ್ರ 
ಸಮರದ ಭೀತಿ ಮಾನವಕುಲವನ್ನು ಇನ್ನೂ ಕಾಡುತ್ತಿದೆ. 


ಚಟುವಣಕೆ: ಭಾರತಿಂಯ ಯುದ್ಧ ವಿಮಾನದಳ ಹೆಸರು ಮತ್ತು ಚಿತ್ರವನ್ನು ಪಂದ್ರಹಿಪಿಲಿ 


3 ವರ್ಣಭೇದ:ನೀತಿ 


ಮಾನವನ ಚರ್ಮದ ಬಣ್ಣ (ಬಿಳಿ ಮತ್ತು ಕಷ್ಟ) ಆಧಾರಿತ ತಾರತಮ್ಯ ನೀತಿಯನ್ನು 
ವರ್ಣಭೇದ ನೀತಿ ಎನ್ನುತ್ತಾರೆ. ಬಿಳಿಯರು ಉನ್ನತ ಮಟ್ಟದವರೆಂದೂ ಕರಿಯರು ಕೀಳು 
ಮಟ್ಟದವರೆಂದೂ ಪರಿಗಣಿಸಿ ಕರಿಯರಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಕ್ಕುಗಳನ್ನು 
ನಿರಾಕರಿಸಲಾಗಿತ್ತು. ದಕ್ಷಿಣ ಆಫ್ರಿಕದಲ್ಲಿ ಇಂತಹ ನೀತಿಯನ್ನು ಬಿಳಿಯರು ಅನುಸರಿಸುತ್ತಿದ್ದರು. 
ಭಾರತದಲ್ಲಿಯೂ ಸಹ ಬ್ರಿಟಿಷರು, ವರ್ಣಭೇದ ನೀತಿಯನ್ನು ಅನುಸರಿಸಿ ಭಾರತೀಯರಿಗೆ 
ಅವರ ಸಹಜ ಮಾನವಹಕ್ಕುಗಳನ್ನು ನಿರಾಕರಿಸಿದ್ದರು. 


ವರ್ಣಭೇದ ನೀತಿಯನ್ನು ಮೊದಲ ಬಾರಿಗೆ ವಿರೋಧಿಸಿದವರೆಂದರೆ ಅಮೆರಿಕದ ಅಧ್ಯಕ್ಷ 
ಅಬ್ರಹಾಂ ಲಿಂಕನ್‌. “ಯಾರು ಯಾರಿಗೂ ಗುಲಾಮರಲ್ಲ, ಯಾರು ಯಾರಿಗೂ ಒಡೆಯರಲ್ಲ”, 
ಎ೦ದು ಘೋಷಣೆ ಮಾಡುತ್ತ ಅವರು ಅಮೆರಿಕದಲ್ಲಿ ಗುಲಾಮಗಿರಿಯ ವಿರುದ್ದ ಹೋರಾಟ 
ನಡೆಸಿದರು. ಅಮೆರಿಕದಲ್ಲಿ ವರ್ಣಭೇದ ನೀತಿಯ ವಿರುದ್ದವಾಗಿ ಹೋರಾಡಿದ ಇನ್ನೋರ್ವರು 
ಜೂನಿಯರ್‌ ಮಾರ್ಟಿನ್‌ ಲೂಥರ್‌ ಕಿಂಗ್‌. ಇವರನ್ನು “ಅಮೆರಿಕದ ಗಾಂಧಿ” ಎನ್ನುವರು. 


ವರ್ಣಭೇದ ನೀತಿಯ ವಿರುದ್ದ ಗಾಂಧೀಜಿಯವರು ದಕ್ಷಿಣ ಆಫ್ರಿಕದಲ್ಲಿ ಶಾಂತಿಯುತ 
ಚಳವಳಿಯನ್ನು ನಡೆಸಿದರು. ತದನಂತರ ನೆಲ್ಸನ್‌ ಮಂಡೇಲರವರು ಇವರಿಂದ ಪ್ರಭಾವಿತರಾಗಿ 
ದಕ್ಷಿಣ ಆಫ್ರಿಕದ ಕರಿಯರ ಹಕ್ಕು ಬಾಧ್ಯತೆಗಳಿಗಾಗಿ ಸುದೀರ್ಫ ಹೋರಾಟ ನಡೆಸಿದರು. ಈ 
ಹೋರಾಟದ ಫಲವಾಗಿ ವರ್ಣಭೇದ ನೀತಿಯು ಕೊನೆಗೊಂಡಿತು. 


1993ರಲ್ಲಿ ನಡೆದ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ನೆಲ್ಸನ್‌ ಮಂಡೇಲ ದಕ್ಷಿಣ 
ಆಫ್ರಿಕದ ಅಧ್ಯಕ್ಷರಾದರು. ಪ್ರಸ್ತುತ ವರ್ಣಭೇದ ನೀತಿಯು ಸಮಸ್ಯೆಯಾಗಿ ಉಳಿದಿಲ್ಲ. 


ಅಪಾರ್ಥ್ಯಡ್‌ 
ದಕ್ಷಿಣ ಆಫ್ರಿಕದಲ್ಲಿ ಡಚ್ಚರು ಕಲಿಯರ ವಿರುದ್ಧ ಅನುಸರಿಸುತ್ತಿದ್ದ ವರ್ಣಭೇದವನ್ನು 
'ಅಪಾರ್ಥೈಡ್‌' ಎನ್ನುವರು. ಅಪಾರ್ಥೈಡ್‌ ಎ೦ಬುದು ದೇವರ ಮುಡಿ, ಬೈಬಲನಲ್ಲಿ ಅದನ್ನು 
ವಿಶೇಷವಾರ ಉಲ್ಲೇಅಸಲಾಣದೆ ಎ೦ಬುದು ಡಚ್ಚರ ವಾದವಾಗಿತ್ತು. 


ಚಟುವಟಕ: ವರ್ಣಭೇದ ನಿಂತಿ ಮತ್ತು ದಾಂಧೀಜ ಈ ವಿಷಯದ ಹುಲಿಡು ಚರ್ಜಿಲಿಲಿ. 


1.7 ಮಹಾತ್ಮಾ ಗಾಂಧೀಜಿ 1.8 ನೆಲನ್‌ ಮಂಡೇಲ 


4 ಆರ್ಥಿಕ ಅಸಮಾನತೆ 


ಪ್ರಸುತ ಕಾಡುತ್ತಿರುವ ಜಾಗತಿಕ ಸಮಸ್ಯೆಯೆಂದರೆ ಶ್ರೀಮಂತ ರಾಷ್ಟ ಷ್ಟಗಳ ಮತ್ತು 
ಬಡರಾಷೆ ನಗಳ ನಡುವಿನ ಆರ್ಥಿಕ ಅಸಮಾನತೆ. ಆರ್ಥಿಕವಾಗಿ ರಾಷ್ಟಗಳನ್ನು ಮೂರು 
ವಿಭಾಗಗಳಾಗಿ ವಿಂಗಡಿಸಲಾಗಿದೆ: 


ಮುಂದುವರಿದಿರುವ ರಾಷ್ಟ್ರಗಳು (ಅಭಿವೃದ್ದಿ ಹೊಂದಿರುವ ರಾಷ್ಟಗಳು) 
ಉದಾ: ಅಮೆರಿಕ, ರಷ್ಯ, ಜಪಾನ್‌, ಬ್ರಿಟನ್‌ ಇತ್ಯಾದಿ. 


ಮುಂದುವರಿಯುತ್ತಿರುವ ರಾಷ್ಟಗಳು (ಅಭಿವೃ ದ್ಧಿಶೀಲ ರಾಷ್ಟಗಳು) 
ಉದಾ: ಭಾರತ, ಬೆಜಿಲ್‌, ಈಜಿಪ್ಟ್‌ ಇತ್ಯಾದಿ. 


ಹಿಂದುಳಿದ ರಾಷ್ಟ್ರಗಳು 
ಉದಾ: ಇಥಿಯೋಪಿಯ, ಸೋಮಾಲಿಯ ಇತ್ಯಾದಿ. 


ಹಿಂದುಳಿದ ಮತ್ತು ಮುಂದುವರಿದಿರುವ ರಾಷ್ಟಗಳ ನಡುವೆ ಆರ್ಥಿಕ ಅಸಮಾನತೆ 
ಎದ್ದು ಕಾಣುತ್ತಿದೆ. ಅಮೆರಿಕ ಮತ್ತು ಕೆಲವು ಐರೋಪ್ಯ `ರಾಷ ಷ್ಟಗಳು ಆರ್ಥಿಕ ರಂಗದಲ್ಲಿ ವಿಶ್ವದ 
ಎಲ್ಲಾ ದೇಶಗಳಿಗಿಂತ ಮುಂದಿವೆ. ಮ ರಾಷ್ಟ್ರಗಳನ್ನು ಇತರ ರಾಷ್ಟ್ರಗಳು ಮಾದರಿಯಾಗಿ 
ಸ್ವೀಕರಿಸುತ್ತಿವೆ. ಆರ್ಥಿಕ ಸ್ವಾವಲಂಬನೆ ಹೊಂದಿದರೆ ಮಾತ್ರ ರಾಜಕೀಯ ಶಕ್ತಿಯಾಗಿ 
ಜಿಳೆಯಲು ಸಾಧ್ಯ ಎಂದು ಮನಗಂಡ ಆಫ್ರಿಕ, ಏಷ್ಯ ಮತ್ತು ಲ್ಯಾಟನ್‌ ಅಮೆರಿಕದ ರಾಷ್ಟ್ರಗಳು 
ಆರ್ಥಿಕ ಸ್ವಾವಲಂಬನೆಗಾಗಿ ಪ್ರಯತ್ನಿಸುತ್ತಿವೆ. ಆದರೆ ಇವುಗಳ ಆರ್ಥಿಕ ದುಸ್ಥಿತಿಗೆ ಮೂಲ 
ಕಾರಣವೆಂದರೆ ವಸಾಹತುಶಾಹಿ ರಾಷ್ಟ್ರಗಳ ಧೋರಣೆ. ಮುಂದುವರಿದ ರಾಷ್ಟ್ರಗಳು ಸ ಸಹ 
ಮೇಲಿನ ಅಂಶಗಳನ್ನು ಒಪ್ಪಿಕೊ೦ಡು ರಾಳ ಸಹಾಯಕ್ಕೆ ಮುಂದಾಗಿವೆ. 


ಈ ಸಂಧಾನವನ್ನು ಉತ್ತರದಕ್ಷಿಣ ಮಾತುಕತೆಯಲ್ಲಿ (NorthSouth 71010806) 


ಚರ್ಚಿಸಲಾಯಿತು. io ಎಂದರೆ ಔದ್ಯೋಗಿಕವಾಗಿ ಪ್ರಬಲವಾದ ಪಾಶ್ಚಿಮಾತ್ಕ ರಾಷ್ಟ್ರಗಳು; 
South ಎ೦ದರೆ ಸಾಮ್ರಾಜ್ಯಶಾಹಿಯ ಕಾಲದಲ್ಲಿ ಶೋಷಣೆಗೆ ಒಳಪಟ್ಟ ಏಷ್ಯ ಅಪ್ರಿಕ 'ಮತ್ತು 
ದಕ್ಷಿಣ ಅಮೆರಿಕ ಖಂಡಗಳ ರಾಷ್ಟಗಳು. 


ವಿಶ್ವದಲ್ಲಿ ಆರ್ಥಿಕ ಅಸಮಾನತೆಯ ಸಮಸ್ಯೆ ಬೃಹದಾಕಾರವಾಗಿ ಬೆಳೆದಿದೆ. ಪ್ರಮುಖ 
ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳೆಂದರೆ ಜನಸಂಖ್ಯೆ ನಿರುದ್ಯೋಗ, ಬಡತನ ಹಾಗೂ 
ಗುಣಮಟ್ಟದ ಮೂಲಭೂತ" ಸೌಕರ್ಯಗಳ ಕೊರತೆ. 


ಅಭಿವೃ ದ್ಧಿಶೀಲ ರಾಷ್ಟ್ರಗಳಿಗೆ ಸಹಾಯ ನೀಡಲು, ಅಭಿವೃದ್ಧಿಹೊ೦ದಿರುವ ರಾಷ್ಟ್ರಗಳು 
ಅವುಗಳ ಮೇಲೆ ಕೆಲವು ನಬಂಧನೆಗಳನ್ನು ಹೇರಿದವು. ಅವುಗಳನಿದರೆ 


> ತಮ್ಮ ದೇಶದಲ್ಲಿ ತಯಾರಾದ ಸಿದ್ಧವಸ್ತುಗಳನ್ನೇ ಖರೀದಿ ಮಾಡುವುದು. 
> ತಮ್ಮ ದೇಶದಿಂದ ಹಿಂದುಳಿದ ದೇಶಗಳಿಗೆ ತಂತ್ರಜ್ಞಾನವನ್ನು ವರ್ಗಾಯಿಸುವುದು. 


>» ಮಿಲಿಟರಿ ಶಸ್ತ್ರಾಸ್ತಗಳನ್ನು ತಮ್ಮಿಂದಲೇ ಖರೀದಿಸುವುದು. 

ಈ ಅಂಶಗಳು ಅಭಿವೃ ದ್ಧಿಶೀಲ ಹಾಗೂ ಹಿಂದುಳಿದ ದೇಶಗಳ ಮೇಲೆ ಕೆಟ್ಟ ಪರಿಣಾಮ 
ಬೀರುತ್ತಿದ್ದು ಆರ್ಥಿಕ ಅಸಮಾನತೆಗೆ ಇನ್ನಷ್ಟು ಕಾರಣವಾಗಿದೆ. ಅಭಿವ್ಯ ೈದ್ಧಿಶೀಲ ರಾಷ್ಟ್ರಗಳ ಈ 
ನೀತಿಯಂದಾಗಿ ಹಿಂದುಳಿದ ದೇಶಗಳು "ಸ್ವಾವಲಂಬನೆ ಸಾಧಿಸುವುದು ಸುಲಭದ "ಮಾತಲ್ಲ. 


ಉತ್ತರದಕ್ನಿಣ ಮಾತುಕತೆಯಲ್ಲಾದ ಒಪ್ಪಂದಗಳು. 
> ವಿಶ್ವ ವಾಣಿಜ್ಯ ಪ೦ಘ (World Trade Organisation 11.7.೦.) ಒಪ್ಪಂದ 
೫ ದೊಹಾ ಒಪ್ಪಂದ 
> ಬಾಲ ಮಾಡುಕತೆ 


ಚಟುವಟಕೆ: ಭಾರತದಲ್ಲರುವ ಬಹುರಾಷ್ಟ್ರೀಯ ಕಂಪನಿದಳನ್ನು ಪಟ್ಟಮಾಡಿದಿ. 


119 ಅಮೆರಿಕದ ಗಗನಚುಂಬಿ 1110 ಇಥಿಯೋಪಿಯದಲ್ಲಿನ ಬಡ ಕುಟುಂಬ 
ಕಟ್ಟಡಗಳು 


5 ಭಯೋತ್ಪಾದನೆ 


ಭಯೋತ್ಪಾದನೆಯು, ಇಂದಿನ ಬಹು ದೊಡ್ಡ ಜಾಗತಿಕ ಸಮಸ್ಯೆಯಾಗಿದೆ. ನಾಗರಿಕ 
ಸಮಾಜವನ್ನು "ಮತ್ತು ಸರ್ಕಾರಗಳನ್ನು ಭಯ ಸೃಷ್ಟಿಸುವ ಮೇ ನಿಷ್ಕ್ರಿಯಗೊಳಿಸುವ 
ಪ್ರಯತ್ನವನ್ನು. ಭಯೋತ್ಪಾದಕರು ಮಾಡುತ್ತಾರೆ. ಭಯದ ಸೃಷ್ಟಿಯೇ ಅವರು ಹಿಡಿದ 
ಮಾರ್ಗ. 2೫2೬ ಸೈದ್ಧಾಂತಿಕ ಮತ್ತು ಧಾರ್ಮಿಕ ಕಾರಣಗಳಿಗಾಗಿ ಭಯೋತ್ಪಾದನಾ 
ಶಕ್ತಿಗಳು ಹುಟ್ಟಿಕೊಂಡಿವೆ. ಇವಲ್ಲದೆ ಭಾಷಿಕ ಮತ್ತು ಜನಾಂಗೀಯ ಕಾರಣಗಳು ಕೂಡ 
ಭಯೋತ್ಪಾದನೆಗೆ ಮೂಲವಾಗಿವೆ. ಭಯದ ಮೂಲಕ ಜನರಲ್ಲಿ ಆತಂಕ ಮೂಡಿಸುವ 
ಉದ್ದೇಶದಿಂದ ಒಬ್ಬ ವ್ಯಕ್ತಿ ಅಥವಾ ಗುಂಪು ಕೈಗೊಳ್ಳುವ ಯುದ್ಧವೇ ಭಯೋತ್ಪಾದನೆ. 


ಅಮೆರಿಕ, ಇಂಗ್ಲೆಂಡ್‌ ಒಳಗೊಂಡಂತೆ ಏಷ್ಯದ ಪಾಕಿಸ್ತಾನ, ಭಾರತ, ನೇಪಾಲ 
ಆಫ್‌ಘಾನಿಸ್ತಾನ, ಶ್ರೀಲಂಕಾ ಮುಂತಾದ ದೇಶಗಳು ಈ ಸಮಸ್ಯೆಯನ್ನು ಎದುರಿಸುತ್ತಿವೆ. 
ಭಯೋತ್ಪಾದಕರು ತಮ್ಮನ್ನು ಪ್ರತ್ಯೇಕವಾದಿಗಳು, ಸ್ವಾತಂತ್ರ್ಯ ಯೋಧರು, ದೈವೀ ಸೈನಿಕರು, 
ಕ್ರಾಂತಿಕಾರಿಗಳು, ಫಿದಾಯೀ, ಮುಜಾಹಿದ್ದೀನ್‌, ಜಿಹಾದಿಗಳು ಅಥವಾ “ಸರಿಲ್ಲಗಳೆಂದು 


ಕರೆದುಕೊಳ್ಳುತ್ತಾರೆ. 


ಏಷ್ಯದ ಭಯೋತ್ಪಾದನಾ ಸಂಘಟನೆಗಳು 
ಪಂಜಾಜನ 8೦ರ ದಶಕದ ಖಲಪ್ತಾನ್‌ ಮಾದರಿ ಭಯೋತ್ಪಾದನೆ. 
ಶ್ರಿಲಂಕೆಯ ಎಲ್‌ಟಟಇ ಭಯೋತ್ಪಾದನೆ. 
ಕಾಶ್ಕೀರದಲ್ಲನ ಉದ್ರದಾಮಿ ಭಯೋತ್ಪಾದನೆ. 
ಪಾಕಿಪ್ಲಾನದಲ್ಲಿ ನೆಲೆಯೂ೦ದ ಲಷ್ಟರ್‌ಎ ತೋಂಖಬಾ ಮತ್ತು ಜೈಸ್‌ಎ ಮಹಮ್ಮದ್‌ 
ಭಯೋತ್ಪಾದನೆ. 
ಬಂದಾಲ, ಜಹಾರ, ಕರ್ನಾಟಕ, ಮಹಾರಾಷ್ಟ್ರ. ಆಂದ್ರ ಪ್ರದೆೊಶದಳ ನಕ್ಟಲೀಯ 
ಭಯೋತ್ಪಾದನೆ. 
ಅಪ್ಪಾಮಿವ ಉಲ್ಫಾ ಭಯೋತ್ಪಾದನೆ. 
ಅಫ್‌ಘಾನಿಸ್ವಾನದ ತಾಅಬಾನ್‌ ಮಾದರಿ ಭಯೋತ್ಪಾದನೆ. 


ಭಾರತವು ಒಳಗೂ ಹೊರಗೂ ಭಯೋತ್ಪಾದನಾ ಶಕ್ತಿಗಳನ್ನು ಎದುರಿಸಬೇಕಾಗಿದೆ. 
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹ ದಳಗಳನ್ನು ಸ್ಥಾಪಿಸುವ 
ಮೂಲಕ ಭಯೋತ್ಪಾದಕರನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡುತ್ತಿವೆ. 


ಭಯೋತ್ಪಾದನೆಯು ಪ್ರಜಾಪುಭುತ್ತದ ಮೇಲೆ ಹಲವು ದುಷ್ಪರಿಣಾಮಗಳನ್ನು ಬೀರುತ್ತದೆ. 
ಅವುಗಳೆಂದರೆ 


> ಭಯದ ಅಧಿಪತ್ಯ: ಪ್ರಜಾಪ್ರಭುತ್ವದ ಮುನ್ನಡೆಗೆ ಶಾಂತಿ ಅತ್ಯವಶ್ಯ, ಆದರೆ 
ಭಯೋತ್ಪಾದನೆಯಿಂದ ಇದು ಅಸಾಧ್ಯವಾಗಿದೆ. 1980ರ ದಶಕದಲ್ಲಿ ಪಂಜಾಬ್‌ 
ರಾಜ್ಯವು ಭಯೋತ್ಪಾದನೆಗೆ ಗುರಿಯಾಯಿತು. ಇದರಿಂದ ಎಂಟು ವರ್ಷಗಳ ಕಾಲ 
ಪಂಜಾಬಿನಲ್ಲಿ ಚುನಾವಣೆಗಳು ನಡೆಯಲಿಲ್ಲ. 


ಭಯೋತ್ಪಾದಕರು. ಕಾನೂನನ್ನು ಕೈಗೆತ್ತಿಕೊಳುತ್ತಾರೆ. ಅಲ್ಲದೆ ಇವರು ತಮ್ಮದೇ 
ಆದ ನ್ಯಾಯಾಲಯಗಳನ್ನು ನಡೆಸುತ್ತಿದ್ದಾರೆ. ಬಿಹಾರ, ಆಂಧ್ರ ಪ್ರದೇಶ, ಕರ್ನಾಟಕ 
ಮುಂತಾದ ನಕ್ಸಲ್‌ ಪೀಡಿತ ಪ್ರದೇಶಗಳಲ್ಲಿ ಇಂತಹ ಚಟುವಟಿಕೆ ಹೆಚ್ಚಾಗಿ 
ಕಂಡುಬರುತ್ತಿವೆ. 


ಅಪಹರಣ: 1992ರಲ್ಲಿ ಭಯೋತ್ಪಾದಕರು ಅಂದಿನ ಕೇಂದ್ರ ಗೃಹಮಂತ್ರಿ ಮುಫ್ತೀ 
ಮಹಮ್ಮದ್‌ ಸೈಯದ್‌ರವರ ಪುತ್ರಿ ರುಬಿಯ ಸೈಯದ್‌ರನ್ನು ಅಪಹರಿಸಿ, ಅವರನ್ನು 
ಬಿಡುಗಡೆ ಮಾಡಲು ನಾಲ್ಕು ಮಂದಿ ತೀವ್ರವಾದಿಗಳ ಬಿಡುಗಡೆಗೆ ಒತ್ತಾಯಿಸಿದರು. 
ಪ್ರಧಾನಿಯವರ ಹತ್ಯೆ: ಭಾರತ ಶಾಂತಿ ಸೇನಾ ಪಡೆಯನ್ನು ಶ್ರೀಲಂಕೆಗೆ ಕಳುಹಿಸಿದ್ದಕ್ಕಾಗಿ 


ಭಾರತದ ಪ್ರಧಾನಮಂತ್ರಿ ರಾಜೀವ್‌ ಗಾಂಧಿಯವರನ್ನು ಉಗ್ರವಾದಿಗಳು ಹತ್ಯೆ 
ಮಾಡಿದರು. 


ಕಳೆದ 15 ವರ್ಷದಲ್ಲಿ ಭಾರತದಲ್ಲ ಫಟನಿದ ಪ್ರಮುಖ ಭಯೋತ್ಪಾದಕ ಕೃತ್ಯಗಳೆಂದರೆ. 
19೦3 ಮಾರ್ಚ್‌ 12ಮುಂಬ್ಯೆ ಸರಣಿ ಬಾ೦ಬ್‌ ದಾಳ. 
2೦೦1 ಡಿಸೆ೦ಬರ್‌ 13ಹೊಪವಿಲ್ಲಿಯ ಸಂಸತ್‌ ಭವನದ ಮೇಲೆ ದಾಳ. 
2೦೦5 ಹ&ಿಪೆಂಬರ್‌ ೭8ಭಾರತ ವಿಜ್ಞಾನ ಮಂದಿರ, ಬೆಂಗಳೂರು ಇದರ ಮೇಲೆ ದಾಳ. 
2೦೦8 ನವೆಂಬರ್‌ 26ಮುಂಬೈ ಅವಳ ಸ್ಫೋಟ (ತಾಜ್‌ ಹೊಂಟೆಲ್‌ ದಾಅ). 
2೦1೦ ಏಪ್ರಿಲ್‌ 17ಬೆ೦ದಳೂರಿನ ಚಿನ್ನಸ್ವಾಮಿ ಕ್ರಿಡಾ೦ದಣದ ಮೇಲೆ ದಾಳ. 
2೦13 ಜುಲೈ 7ಬುದ್ಧದಯಾದ ಮೇಲೆ ದಾಳ. 


1.11 ಭಾರತದ ಸಂಸತ್‌ ಭವನದ ಮೇಲೆ ದಾಳಿ 1.12 ಹೋಟೆಲ್‌ ತಾಜ್‌ ಮೇಲೆ ದಾಳಿ 


ಭಯೋತ್ಪಾದನೆಗೆ ಬಲಿಯಾಗಿ: ಅನೇಕ ಮಹಾನ್‌ ರಾಜಕೀಯ ನಾಯಕರು 
ಹುತಾತ್ಮರಾಗಿದ್ದಾಕೆ. ಉದಾ: ಭಾರತದ ಮಾಜಿ ಪ್ರಧಾನಿ ರಾಜೀವ್‌ ಗಾಂಧಿ, ಕರ್ತವ್ಯ ನಿರತರಾಗಿ 
ಹುತಾತ್ಮರಾದ ಭಾರತ ಸೇನೆಯ ಮೇಜರ್‌ ಸಂದೀಪ್‌ ಉನ್ನಿಕೃಷ್ಣನ್‌, ಮಹಾರಾಷ್ಟದ ಪೊಲೀಸ್‌ 
ವಿಜಯ ಕಾಕಡೆ ಮುಂತಾದವರು. 


1115 ಹುತಾತ್ಮರಿಗೆ ಪುಷ್ಪಾ೦ಜಲಿ ಸಲ್ಲಿಸುತ್ತಿರುವ ಪಧಾನಿ) ಮನಮೋಹನ ಸಿಂಗ್‌ 
ಭಾರತದಲ್ಲಿ ಭಯೋತ್ಪಾದನೆ ನಿಯಂತ್ರಣ ಕಾಯಿದೆಯನ್ನು ಶಾಸಕಾಂಗವು 2002ರಲ್ಲಿ 


ಅಂಗೀಕರಿಸಿತು. 2004ರಲ್ಲಿ" ಯು.ಪಿ.ಎ.” ಸರ್ಕಾರ ತನ್ನ ಆಕೆಯಲ್ಲಿ ಭಯೋತ್ಪಾದನೆ 
ನಿಯಂತ್ರಣಕ್ಕಾಗಿ ಕಾನೂನುಬಾಹಿರ ಚಟುವಟಿಕಾ ನಿಯಂತ್ರಣ” ಕಾಯಿದೆಯನ್ನು ಜಾರಿಗೆ 
ತಂದಿತು. ಇದರಿಂದ ದೇಶದಲ್ಲಿ ಭಯೋತ್ಪಾದನೆ ಸ್ವಲ್ಪಮಟ್ಟಿಗೆ. ಹತೋಟಿಗೆ ತ. 


5 ನಕ್ಸಲ್‌ ಚಳವಳಿ 


ರಾಷ್ಟೀಯ ಭದತೆಗೆ ಅತ್ಯಧಿಕ ೬. ೬೩. ಮಾವೋವಾದಿಗಳಿಂದ ಎಂದು 
ಪ್ರಧಾನಿ ಮನಮೋಹನ್‌ ಸಿಂಗ್‌ ನುಡಿದಿದ್ದಾರೆ. ಪ್ರಸಕ್ತವಾಗಿ ಮಧ್ಯ ಭಾರತದ ಸುಮಾರು 
83 ಜಿಲ್ಲೆಗಳು ನಕ್ಸಲ್‌ ಪೀಡೆಗೆ ಒಳಗಾಗಿವೆ. ಬಡತನ, ನಿರುದ್ಯೋಗ, ಶ್ರೀಮಂತರ ದಬ್ಬಾಳಿಕೆ, 
ರಾಜಕಾರಣಿಗಳ "ನಿರ್ಲಕ್ಷ್ಯ, ಬಹುರಾಷ್ಟೀಯ ಕಂಪನಿಗಳ ಪವೇಶ. ಇವೇ ಮುಂತಾದ 
ಕಾರಣಗಳಿಂದ ನಕ್ಸಲ್‌ “ಚಳವಳಿ ಎಲ್ಲೆಡಿ ವ್ಯಾಪಿಸಿಕೊಳ್ಳುತ್ತಿದೆ. ಸಮಸ್ಯೆಗಳಿಗೆ ಪರಿಹಾರ 
ಕಂಡುಕೊಳ್ಳಲು ಅನ್ಮಮಾರ್ಗಗಳಿದ್ದರೂ' ಒಂಸಾತ್ಮಕ ವಿಧಾನದಿಂದ ತಮ್ಮ ಗುರಿ ಸಾಧಿಸಲು 
ಹೊರಟಿರುವ ನಕ್ಸಲರು ರಾಜಕಾರಣಿಗಳ, ಪೊಲೀಸ್‌ ಅಧಿಕಾರಿಗಳ ಹಾಗೂ ಅಮಾಯಕರ 
ಕಗ್ಗೊಲೆ ನಡೆಸಿ ದೇಶದ ನೆಲವನ್ನು ರಕ್ತಸಿಕ್ಷಗೊಳಿಸುತ್ತಿದ್ದಾರೆ. ಕಾನೂನು ಭಂಗಗೊಳಿಸುವ 
ಮೂಲಕ ಅಶಾಂತಿಯ ಬೀಜ ಬಿತುತ್ತಿದ್ದಾರೆ. 


ಕರ್ನಾಟಕದ ಕೆಲವು ಭಾಗಗಳಲ್ಲಿ ನಕ್ಷಲರ ನೆಲೆಗಳನ್ನು ಕಾಣುತ್ತೇವೆ. ಇತ್ತೀಚೆಗೆ 
ನಕ್ಸಲ್‌ವಾದಿಗಳು ತಮ್ಮ ಸಂಘಟನೆಯನ್ನು ಬಲಪಡಿಸಲು ನಿರುದ್ಯೋಗಿ ಯುವಕ 


ಯುವತಿಯರನ್ನು ಚಳವಳಿಯತ್ತ ಸೆಳೆಯುತ್ತಿದ್ದಾರೆ. ಕರ್ನಾಟಕ ಗೃಹ ಇಲಾಖೆಯು ನಕ್ಷಲರ 
ದಮನಕ್ಕೆ ಹೊಸ ಕಾರ್ಯತಂತ್ರ ರೂಪಿಸಿದೆ. ನಕ್ಷಲ್‌ ಚಟುವಟಿಕೆಗಳತ್ತ ಮಲೆನಾಡಿನ ಹಾಡಿಗಳ 
ಯುವಕ/ಯುವತಿಯರು ಆಕರ್ಷಿತರಾಗುವುದನ್ನು ತಪ್ಪಿಸಲು ಇವರಿಗೆ ವಿವಿಧ ತರಬೇತಿ 
ಹಾಗೂ ಉದ್ಯೋಗಾವಕಾಶ ಕಲ್ಪಿಸುವ ಯೋಜನೆಗಳನ್ನು ಜಾರಿಗೊಳಿಸಿದೆ. ಸರಕಾರವು ನಕ್ಸಲ್‌ 
ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಕಾರ್ಯಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. 


ಚಟುವಟಕೆ: ಭಯೋಂತ್ಪಾದನೆಂಖ೦ದಾದುವ ಪದಿಣಾಮದಳ ಬದ್ದೆ ಮಾಹಿತಿ ಪಂದ್ರಹಿಪಿ ವರದಿ 


ತಯಾಲಿಲಿಲಿ. 


ಜಗತ್ತಿನಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬೆಳೆದು ಶಾಂತಿ ನೆಲೆಸಿದರೆ ವಿಶ್ವವು 
ಒಂದು ಸುಂದರ ಹೂತೋಟವಾಗುವುದರಲ್ಲಿ ಸಂಶಯವಿಲ್ಲ. ಲ್ಲ 


ಅಭ್ಯಾಸಗಳು 


1 ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ. 


| 


ವಿಶ್ವವು ಎದುರಿಸುತ್ತಿರುವ ಜಾಗತಿಕ ಸಮಸ್ಯೆಗಳಾವುವು? 

ಮಾನವ ಹಕ್ಕುಗಳ ಸಾರ್ವತಿಕ- ಘೋಷಣೆ ಯಾವಾಗ ಜಾರಿಗೆ ಬಂತು? 
ಮಾನವ ಹಕ್ಕುಗಳ ರಕ್ಷಣಾ ಕಾಯಿದೆಯ ಕಾರ್ಯಗಳೇನು? 

ನಿಶ್ರಸ್ತೀಕರಣ ಒಪ್ಪಂದವೊಂದನ್ನು ಹೆಸರಿಸಿರಿ. 

ವರ್ಣಭೇದ ನೀತಿ ಎಂದರೇನು? 

ವರ್ಣಭೇದ ನೀತಿಯನ್ನು ಮೊದಲ ಬಾರಿಗೆ ವಿರೋಧಿಸಿದವರು ಯಾರು? 
ಅಮೆರಿಕದ ಗಾಂಧಿ' ಎಂದು ಯಾರನ್ನು ಕರೆಯುತ್ತಾರೆ? 

ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆಯಿಂದ ಆಗುವ ದುಷ್ಪರಿಣಾಮಗಳಾವುವು? 


ಮು 


ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಕೆಲವು ಸನ್ನಿವೇಶಗಳನ್ನು 
ನಾಟಕದ ರೂಪದಲ್ಲಿ ಪ್ರದರ್ಶಿಪಿಲಿ. 

ರಾಜ್ಯ ಮಾನವ ಹಕ್ಕು ಆಯೊಂದದ ಕಾರ್ಯದಳನ್ನು 
ಪಟ್ಟಮಾಣದಿ. 

ಭಾರತ ಎದುರಿಸುತ್ತಿರುವ ಭಯೋತ್ಪಾದನೆ ಹಾದೂ ಪಲಿಹಾರ 
ಈ ಈುಲಿತು ಚರ್ಚಾಸ್ಪರ್ಧೆ ಏರ್ಪಡಿಲಿರಿ. 


ಘಾ ಆಸ್ಟ್ರೇಲಿಯ ಅತ್ಯಂತ ಸಮತಟ್ಟಾದ ಭೂಖಂಡ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಆಸ್ಟ್ರೇಲಿಯ ಖಂಡದ ಸ್ಥಾನ ಮತ್ತು ಸನ್ನಿವೇಶ, ಅದರ ಪ್ರಾಕೃತಿಕ ವಿಭಾಗಗಳು 
ಮತ್ತು ನದಿವ್ಯವಸ್ಥೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ವ್ಯವಸಾಯ, ಪಶುಸಂಗೋಪನೆ, 
ಖನಿಜ ಮತ್ತು ಕೈಗಾರಿಕೆಗಳು, ಜನಸಂಖ್ಯೆಯ ಬೆಳವಣಿಗೆ, ಹಂಚಿಕೆ ಮತ್ತು ಸಾಂದತೆಗಳನ್ನು 
ಕುರಿತು ಪರಿಚಯಿಸಲಾಗಿದೆ. 


ಸಾಮರ್ಥ್ಯಗಳು 
ಪ್ರಪಂಚದಲ್ಲಿ ಆಸ್ಟ್ರೇಲಿಯ ಖಂಡದ ಸ್ಥಾನ, ಸನ್ನಿವೇಶಗಳ ಬಗ್ಗೆ ತಿಳಿದುಕೊಳ್ಳುವರು. 
ಆಸೇಲಿಯದ ಮೇಲೆ ಲಕಣ, ನದಿವೃವಸ-ವಾಯುಗುಣ;ಮತು ಸಸ್ನವರ್ಗಗಳ ಬಗೆ 
ಬ್ರ (JS) pw ಜಗ 2) ಗಿ 
ಅರಿಯುವರು. 


ಈ ಖಂಡದ ವ್ಯವಸಾಯ ಮತ್ತು ಪಶುಸಂಗೋಪನೆ ಬಗ್ಗೆ ತಿಳಿಯುವರು. 
ವಿವಿಧ ಖನಿಜಗಳು ಮತ್ತು ಕೈಗಾರಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವರು. 
ಜನಸಂಖ್ಯಾ ಗಾತ್ರ, ಬೆಳವಣಿಗೆ, ಹಂಚಿಕೆ ಮತ್ತು ಸಾ೦ದ್ರತೆಗಳ ಬಗ್ಗೆ ತಿಳಿದುಕೊಳ್ಳುವರು. 


1 ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ 


(ಫ್ಲಸ್ಥಾನ: ಆಸ್ಟ್ರೇಲಿಯ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ. 
ಇದು 10° 45! ದಕ್ಷಿಣದಿಂದ 430 391 ದಕ್ಷಿಣ ಅಕ್ಷಾಂಶ ಹಾಗೂ 113° 9' ಪೂರ್ವದಿಂದ 
153” 39' ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು 


ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. 


ವಿಸ್ತೀರ್ಣ: ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳೆರಡರಲ್ಲೂ ಆಸ್ಟ್ರೇಲಿಯವು ಪ್ರಪಂಚದಲ್ಲಿ 
ಚಿಕ್ಕ ಭೂಖಂಡ. ತಾಸ್ನೇನಿಯ ದ್ವೀಪವೂ ಸೇರಿದಂತೆ ಇದರ ಒಟ್ಟು ವಿಸ್ಮೀರ್ಣ 76.82 ಲಕ್ಷ 
ಚ.ಕಿ.ಮೀ.ಗಳು. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ಭಾರತಕ್ಕಿಂತ ಎರಡು 
ಪಟ್ಟು ದೊಡ್ಡದು. ಪ್ರಪಂಚದ ಏಳನೆಯ ಭೂಖಂಡವಾಗಿರುವ ಇದು ದಕ್ಷಿಣೋತ್ತರವಾಗಿ 
3,940 ಕಿ.ಮೀ. ಉದ್ದ ಮತ್ತು ಪೂರ್ವಪಶ್ಚಿಮವಾಗಿ 4.350 ಕಿ.ಮೀ. ಅಗಲವಾಗಿದೆ. 


ಹಿಂದೂ ಮಹಾಸಾಗರ 


ಭೂಪಟ 12.1 ಆಸ್ಟ್ರೇಲಿಯ (ರಾಜಕೀಯ) 


ಆಸ್ಟ್ರೇಅಯ ಎ೦ಬ ಪದ ದಕ್ಷಿಣ ಎಂದು ಅರ್ಥ ಕೊಡುವ `ಆಸ್ಟಲ್‌' (ಲ್ಯಾನ್‌) ಎ೦ಬುದರಿ೦ದ 
ಬಳಕೆದೆ ಬಂದಿದೆ. 


ಮಧ್ಯ ಮತ್ತು ದಕ್ಷಿಣ ಪೆಲಿಫಿಕ್‌ ಸಾದರದಲ್ಲರುವ ಸುಮಾರು 1೦,೦೦೦ ದ್ವೀಪ ಸಮೂಹದಳದೆ 


'ಓಲಂನಿಯ' ಎನ್ನುವರು. ಇದರಲ್ಲ ಆಸ್ಟ್ರೇಅಯ ಖಂಡ ೬11. 


ಸ ಸನ್ನಿವೇಶ: ಆಸ್ಟ್ರೇಲಿಯವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್‌ 
ಸಾಗರಗಳ pe ಸೆರೆಸಿರುವ ದ್ವೀಪಖಂಡ. ಈ ಖಂಡದ ವಾಯವ್ಯಕ್ಕೆ ತೈಮರ್‌, ಆರಾಪುರ 
ಸಮುದ್ರಗಳು, ಈಶಾನ್ಯಕ್ಕೆ ಟೊರೆಸ್‌' ಜಲಸಂಧಿ ಹಾಗೂ ಆಗ್ನೇಯದಲ್ಲಿ ಸನ್‌ ಸಮುದಗಳಿವೆ. 


ಪ್ರಾಕೃ ತಿಕ ವಿಭಾಗಗಳು ಮತ್ತು ನದಿಗಳ ವ್ಯವಸ್ಥೆ 
ಕೃತಿಕ ವಿಭಾಗಗಳು: ಆಸ್ಟ್ರೇಲಿಯದ ಒಟ್ಟು ವಿಸ್ತೀರ್ಣದಲ್ಲಿ ಹ ಶೇ.94 ಭಾಗವು 
ಸಮುದಮಟ್ಟಕ್ಕ 600 ಮೀ. ಗಳಿಗಿ೦ಿತ ತಗ್ಗಿನಲ್ಲಿದ್ದು 'ಸಮತಟ್ಟಾಗಿದೆ. ಆದ್ದರಿ೦ದ ಅದನ್ನು "ಅತ್ಯಂತ 
ಸಮತಟ್ಟಾದ. ಭೂಖಂಡ' ಎಂದು ಕರೆಯಲಾಗಿದೆ. ಬಹಳಷ್ಟು ಪ್ರದೇಶವು NS ೫0 8 
ಆವರಿಸಿರುವುದರಿಂದ ಇದನ್ನು "ಮರುಭೂಮಿಯ ಭೂಖಂಡ'ವೆಂತಲೂ ಕರೆಯುವರು. 


ಮಕರ ಸಂಕ್ರಾಂತಿ ವೃತ್ತ 


ಕೇಂದ್ರ ತಗ್ಗು ಪದೇಶ 


ಎತ್ತರ ಮೀಟಡ್‌ಗೆಳಲ್ಲಿ 


೫೫೫5 1000 -ಪಬ್ಚು 
ಣಾ 500; 1000 
ಣ್‌ 200 - 500 


ಭೂಪಟ 12.2 ಆಸ್ಟ್ರೇಲಿಯ (ಪ್ರಾಕೃತಿಕ) 
ಆಸ್ಟ್ರೇಲಿಯವು ಮೂಲತಃ ಗೊಂಡ್ಲಾನ ಭೂರಾಶಿಯ ಒಂದು ಭಾಗವಾಗಿದ್ದು ಅತ್ಯಂತ 
ಪುರಾತನವಾದುದು. ಇದನ್ನು ಭೂಸ್ತರೊಪದ ಆಧಾರದ ಮೇಲೆ ಮೂರು "ಪಾಕೃತಿಕ 


ವಿಭಾಗಗಳಾಗಿ ಬುಗತಳರಾಗ 8 


ಹಠನೆಂಆನೆಯ ಶತಮಾನದಲ್ಲಿ ಯೂರೊಂಪಿನ ಜೇಮ್ಸ್‌ ಹುಕ್‌ನಿಂದ ಕಂಡುಹಿಡಿಯಲ್ಪಟ್ಟ 
ಆಸ್ಟ್ರೇ ಅಯವನ್ನು ಹೊಪ ಭೂಖಂಡವೆನ್ನುವರು. 


1 ಪೂರ್ವದ ಉನ್ನತ ಪ್ರದೇಶ: ಇದು ಖಂಡದ ಪೂರ್ವಭಾಗದಲ್ಲಿದ್ದು ಉತ್ತರದಲ್ಲಿ 
ಯಾರ್ಕ್‌ ಭೂಶಿರದಿಂದ. ದಕ್ಷಿಣದಲ್ಲಿ ತಾಸ್ಕೇನಿಯದ ಬಾಸ್‌ ಜಲಸಂಧಿಯವರೆಗೆ ಏಸರಿಸಿದೆ. 
ಹೆಚು ಕಡಿಮೆ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತಿರುವ ಈ ಪರ್ವತ ಸರಣಿಗಳ 
ಪೂರ್ವ ಭಾಗ ಕಡಿದಾಗಿಯೂ ಮತ್ತು ಪಶ್ಚಿಮ ಭಾಗವು ಇಳಿಜಾರಿನಿಂದ ಕೂಡಿದೆ. ಹಿಂದೆ 
ಪೂರ್ವ ಕರಾವಳಿಯಿಂದ ಪ್ರವೇಶಿಸಾವವರಿಗೆ ದುರ್ಗಮವಾಗಿದ್ದರಿಂದ ಇದನ್ನು "ಗೇಟ್‌ 
ಡಿವ್ಲೆಡಿಂಗ್‌ ಸರಣಿ” ಎಂದು ಕರೆಯಲಾಯಿತು. ಈ ಸರಣಿಯು ನ್ಯೂಸೌತ್‌ಪೇಲ್‌ನಲ್ಲಿ 
ಸಾಕಷ್ಟು ಎತ್ತರವಾಗಿದ್ದು ಕಡಿದಾದ ಇಳಿಜಾರಿನಿ೦ದ ಕೂಡಿದೆ. ಇವುಗಳನ್ನು “ಆಸ್ಟೇಲಿಯದ 
ಆಲ್‌ ಇ ಹಾಗೂ "ನೂ ಇಂಗ್ಲೆಂಡ್‌ ಸರಣಿ" ಎಂದು ಕರೆಯುವರು. ಎತ್ತರವಾದ $ಖರಗಳು 
ಚಳಿಗಾಲದಲ್ಲಿ ಹಿಮಾವೃ ತವಾಗಿರುತ್ತವೆ. ಈ ಭಾಗದ ಕೊಸಿಯುಸ್ಕೊ (2230 ಮೀ.) ಖಂಡದ 
ಅತಿ ಎತ್ತರವಾದ ಶಿಖರ. 


ಆಸ್ಟ್ರೇ ಆಯದ ಪೂರ್ವ ತೀರದಿಂದಾಚೆ ದಕ್ಷಿಣೊಂತ್ತರವಾಗಿ "ದ್ರೇಟ್‌ ಬ್ಯಾಲಿಯರ್‌ ಲೀಫ್‌" 
ಎ೦ಬ ಹವಳ ದಿಣ್ಣೆಗಳು (2೦೦೦ &.ಮೀ.) ಹಚ್ಚಿವೆ. 


2 ಮಧ್ಯದ ತಗ್ಗುಮೈದಾನ: ಉತ್ತರದಲ್ಲಿ ಕಾರ್ಪೆಂಟೇರಿಯ ಕೊಲ್ಲಿಯಿಂದ ದಕ್ಷಿಣದ 
ಮರ್ರೆ ಬಯಲಿನವರೆಗೆ ಶ್ರ ತಗ್ಗು ಮೈದಾನ "ಹರಡಿದೆ. ಇದು ಪೂರ್ವ ಉನ್ನತ ಭಾಗದಿಂದ 


ಪಶ್ತಿಮಕ್ಕಿದ್ದು, ಆಂತರಿಕ ಜಲವೃದಸ್ಥೆ ಯಂದ sw ಅರ ಮಧ್ಯಭಾಗದಲ್ಲಿರುವ ಐರ್‌ 
ಸರೋಪೆರದ ಕಡೆಗೆ ನದಿಗಳು 'ಹರಯುತವೆ. ಪಂಚದ ಪ ಪ್ರಸಿದ್ಧ ಆರ್ಟೀಸಿಯನ್‌ ನೀರಿನ 
ಬಾವಿಗಳನ್ನು ಕಾಣಬಹುದು. 


ಈ ತಗ್ಗು ಮೈದಾನವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ: 
1 ಮರ್ರೆ ಡಾರ್ಲಿಂಗ್‌ ಮೈದಾನ 
2 ಐರ್‌ ಸರೋವರ ಮೈದಾನ 
3 ಕಾರ್ಪೆಂಟೇರಿಯ ಮೈದಾನ 


12.2 ಮರ್ರೆ ನದಿ 12.3 ಡಾರ್ಲಿಂಗ್‌ ನದಿ 


ಮರ್ರೆ ಮತ್ತು ಡಾರ್ಲಿಂಗ್‌ ನದಿಗಳ ಬಯಲು, ಉತ್ತರದಲ್ಲಿರುವ ಐರ್‌ ಸರೋವರದಿಂದ 
ಪ್ರತ್ಯೇಕಗೊಂಡಿಡೆ. ನದಿಗಳ ನೀರಿನ ಪೂರೈ ಕೆಯಿಂದಾಗಿ "ಇದೊಂದು ಆಸ್ಟ್ರೇಲಿಯದ ಸಮೃದ್ಧ 
ಕೃಷಿ ಭಾಗವಾಗಿದೆ. ಇದರಿಂದ ಉತ್ತರಕ್ಕಿರುವ ಐರ್‌.ಸರೋವರ ಮೈದಾನವು ವಿಶಾಲವಾದ 
ತಟ್ಟಿ ಆಕಾರ(ಸಾಸರ್‌)ವುಳ್ಳದ್ದಾಗಿದೆ. ಇಲ್ಲಿ ಹಲವು ಉಪ್ಪಿನ ಸರೋವರಗಳಿವೆ. ಇದರ ಬಹು 
ಭಾಗ ಬರಡು ಪ್ರದೇಶವಾಗಿದ್ದು ಅತಿ ವಿರಳ ಜನಸಂಖ್ಯೆಯಿಂದ ಕೂಡಿದೆ. ಫ್ಲಿಂಡರ್ಸ್‌ ಮತ್ತು 
ಮಿಚೆಲ್‌ ನದಿಗಳು ಹರಿಯುವ ಕಾರ್ಪೆ೦ಟೇರಿಯ ಮೈದಾನವು ಸಮತಟ್ಟಾಗಿದೆ. ಇದನ್ನು 
ಐರ್‌ ನದಿಬಯಲಿನಿಂದ ಬರ್ಕ ಪ್ರಸ್ಥಭೂಮಿಯು ಬೇರ್ಪಡಿಸುತ್ತದೆ. 


3 ಪಶ್ಚಿಮದ ಪ್ರಸ್ಥಭೂಮಿ: ಇದು ಕಾರ್ಪೆಂಟೇರಿಯ ಕೊಲ್ಲಿಯಿಂದ ಆನ್‌ಸ್ಲೊ, ಪರ್ತ್‌ ಮತ್ತು 
ಆಲ್ಲೇನಿಯವರೆಗೆ ಹರಡಿದ ಆಸ್ಟ್ರೇಲಿಯದ ಭಾಗವನ್ನಾ ವರಿಸಿದ ಏರುತಗ್ಗುಳ್ಳ ಪ ಸ್ಥಭೂಮಿ. 
ಗ್ರೇಟ್‌ ಸ್ಯಾಂಡಿ ಡೆಸರ್ಟ್‌, ಗಿಬ್ಬೆನ್‌ ಮತ್ತು ವಿಕ್ಟೋರಿಯ ಮರುಭೂಮಿಗಳನ್ನೊ. ಳೆಗೊಂಡ 
ಈ ಭಾಗವ ಭಾರತದ ದಖನ್‌ ಪ ಸ್ಥಭೂಮಿಯಷ್ಟೇ ಪುರಾತನವಾದುದು. ಇಲ್ಲಿ ಅಪಾರ 
ಮರಳು ದಿಣ್ಣೆಗಳಿವೆ. ಅಲ್ಲಲ್ಲಿ ಪ್ರತ್ಯೇಕಿತ ಶಿಲಾ-ಬೆಟ್ಟ ಗುಡ್ಡಗಳಿವೆ. ಅವುಗಳಲ್ಲಿ ಖಂಡದ ಕೇಂದ್ರ 
ಭಾಗದಲ್ಲಿರುವ ಮ್ಯಾಕ್‌ಡೂನೆಲ್‌ ಮತ್ತು ಮಸ್‌ ಗೇವ್‌ ಸರಣಿಗಳು ಎತ್ತರವಾದವು. 


ನದಿಗಳ ವ್ಯವಸ್ಥೆ: ಅತಿಶಾಖ ಮತ್ತು  ಶುಷ್ಕತೆಗಳಿಂದಾಗಿ ಆಸ್ಟ್ರೇಲಿಯದ ಬಹಳಷ್ಟು ಭಾಗವು 
ಮರುಭೂಮಿಯಿ೦ದ ಆವರಿಸಿದೆ. ಹೀಗಾಗಿ ನದಿ ವ್ಯವಸ್ಥ ಕಡಮ ಇದ್ದರೂ ಅವುಗಳಲ್ಲಿ 
ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು. ಸಮುದ್ರ ಸೇರುವ ನದಿಗಳಿಗಿಂತ' ಸರೋವರಗಳಿಗೆ 
ಸೇರುವ ಒಳನಾಡಿನ ನದಿಗಳೇ ಹೆಚ್ಚು. ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ 
ಉಗಮ ಹೊಂದಿ ಪೂರ್ವದೆಡೆಗೆ ಹರಿಯುತ್ತವೆ. 


ವಾರೆಗೆ v6 ಲೇ 


ಡಾರ್ಲಿಂಗ್‌ನದಿ 


ಭೂಪಟ 12.3 ಆಸ್ಟ್ರೇಲಿಯದ ನದಿಗಳು 


ಮರ್ರೆ ಆಸ್ಟ್ರೇಲಿಯದ ಅತಿ, ಪ್ರಮುಖವಾದ ನದಿ. ಇದು ನ್ಯೂಸೌತ್‌ವೇಲ್ಸ್‌ನ ಆಗ್ಲೇ €ಯಕ್ಕಿರುವ 
ಕೊಸಿಯುಸ್ಕೊ ಶಿಖರದ.'ಬಳಿ ಉಗಮ ಹೊಂದಿ ಪೂರ್ವ ಹಾಗೂ 'ಫೈಯತಕ್ಕ ಹರಿದು 
(2.590 ಕಿ.ಮೀ) ಎನ್‌ಕೌಂಟರ್‌ ಕೊಲ್ಲಿಯನ್ನು ಸೇರುತ್ತದೆ. ವರ್ಷದ ಕೆಲವು ಯತುಗಳಲ್ಲಿ 
ಮಾತ್ರ ಈ ನದಿ ಮೂಲಕ ನೌಕಾಯಾನ ಸಾಧ್ಯ ಪೂರ್ವಾಭಿಮುಖವಾಗಿ ಹರಿಯುವ 
ನದಿಗಳು ಚಿಕ್ಕವು ಹಾಗೂ ವೇಗವಾಗಿ ಹರಿಯುತ್ತವೆ. 


ಆಸ್ಟ್ರೇಲಿಯದಲ್ಲಿ ಕೆಲವು ಸರೋವರಗಳಿವೆ. ಅವು ಚಿಕ್ಕವು ಮತ್ತು ಹೆಚ್ಚು ಉಪ್ಪ ನೀರಿನ 
ಸರೋವರಗಳು. ಉದಾ: ಐರ್‌, ಟಾರೆನ್ಸ್‌ ಗೆರ್ಡ್‌ನರ್‌ ಇತ್ಯಾದಿ. ಇವುಗಳಲ್ಲಿ ಐರ್‌ ಸರೋವರ 
ಅತಿ ದೊಡ್ಡದು ಮತ್ತು ಖಂಡದ ಅತ್ಯಂತ ತಗ್ಗಿನಲ್ಲಿದೆ. ಇದರಿಂದ ಪಶ್ಚಿಮ ಭಾಗದಲ್ಲಿ 
ಪ್ರಪಂಚದ ಅತಿದೊಡ್ಡ ಏಕಶಿಲೆಯಾದ ಆಯರ್‌ (ಉಲೂರು) ಶಿಲೆಯಿದೆ. 


12.4 ಆಯರ್‌ (ಉಲೂರು) ಶಿಲೆ 12.5 ಐರಿ ಸರೋವರ 


3 ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ 


ವಾಯುಗುಣ: ಆಸ್ಟ್ರೇಲಿಯದ ಮಧ್ಯದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಹಾಯ್ದು ಹೋಗಿದೆ. 
ಹೀಗಾಗಿ ಆಸ್ಟ್ರೇಲಿಯದಲ್ಲಿ ಉಷ್ಣವಲಯ ಮತ್ತು ಉಪಉಷ್ಣವಲಯದ ವಾಯುಗುಣವಿದೆ. 
ಖಂಡದ ಬಹಳಷ್ಟು ಭಾಗದಲ್ಲಿ ವರ್ಷವಿಡೀ ಅದಿಕ ಉಷ್ಟಾಂಶವಿರುತ್ತದೆ. ಪಶ್ಚಿಮ ತೀರದಲ್ಲಿ 
ಶೀತಸಾಗರ ಪ್ರವಾಹ ಹರಿಯುತ್ತದೆ. ಇದರಿಂದ ಆಸ್ಟ್ರೇಲಿಯದ ಪಶ್ಚಿಮ ಭಾಗ" ಮರುಭೂಮಿ 
ಮತು ಶುಷ್ಕ ವಾಯುಗುಣವನ್ನು ಹೊಂದಿದೆ. ಉತ್ತರ ಭಾಗಗಳಲ್ಲಿ ಮಾನ್ಸೂನ್‌ ಮತ್ತು ದಕ್ಷಿಣ 
ಕರಾವಳಿಯಲ್ಲಿ ಮೆಡಿಟರೇನಿಯನ್‌ ಮಾದರಿ ವಾಯುಗುಣವಿದೆ. 


ಚಳಿಗಾಲ: ಆಸ್ಟ್ರೇಲಿಯ ಖಂಡವು ದಕ್ಷಿಣ ಗೋಳಾರ್ಧದಲ್ಲಿರುವುದರಿಂದ ಯತುಕಾಲಗಳು 
ಉತ್ತರ ಗೋಳಾಧನಕ್ಕೆ ಎರುದ್ಧ ಅವಧಿಯಲ್ಲಿ ಏರ್ಪಡುತ್ತವೆ. ಅಂದರೆ ಉತ್ತರ ಗೋಳಾರ್ಧದಲ್ಲಿ 
ಬೇಸಿಗೆಯಿದ್ದಾಗ ಇಲ್ಲಿ ಚಳಿಗಾಲವಾಗಿರುತ್ತದೆ. ಉದಾ: ಜೂನ್‌ನಿಂದ ಆಗಸ್‌ . ಈ ಅವಧಿಯಲ್ಲಿ 
ಉಷ್ಣಾಂಶ ಕಡಿಮೆ. ಅದು ಉತ್ತರದಿಂದ ದಕ್ಷಿಣಕ್ಕೆ ಕಡಿಮೆಯಾಗುತ್ತದೆ. ಆದರೆ ಒತ್ತಡ 
ಹೆಚ್ಚಾಗುತ್ತದೆ. ಮಾರುತಗಳು ಒಳನಾಡಿನಿಂದ ಸಮುದದ ಕಡೆಗೆ ಬೀಸುತ್ತವೆ. ಅವು ಹೆಚ್ಚು 
ಮಳೆ ತರುವುದಿಲ್ಲ. ಶುಷ್ಠ ಮತ್ತು ಶಾಖವುಳ್ಳ ವಾಯುಗುಣವಿರುತ್ತದೆ. ತಾಸ್ಮೇನಿಯದಲ್ಲಿ 
ಭಿನ್ನವಾದ ವಾಯುಗುಣವಿರುತ್ತದೆ. 


ಬೇಸಿಗೆ ಕಾಲ: ಇದು ಡಿಸೆಂಬರಿನಿಂದ ಫೆಬ್ರವರಿವರೆಗಿರುತ್ತದೆ. ಈ ಅವಧಿಯಲ್ಲಿ 
ಉಷ್ಣಾಂಶ ಹೆಚ್ಚು ಖಂಡದ ಪೂರ್ವಭಾಗಕ್ಕಿಂತ ಪಶ್ಚಿಮದ ಮರುಭೂಮಿಗಳಲ್ಲಿ ಗರಿಷ್ಠ 
ತಾಪಮಾನವಿರುತ್ತದೆ. ದಕ್ಷಿಣ, ಆಗ್ನೇಯ ಭಾಗಗಳು ಮತ್ತು ತಾಸ್ನೇನಿಯ ದ್ವೀಪಗಳಲ್ಲಿ 
ಸಾಧಾರಣ ಉಷ್ಟಾಂಶವಿರುತ್ತದೆ. ಒಳನಾಡಿನಲ್ಲಿ ಕಡಿಮೆ ಒತ್ತಡವಿದ್ದು, ಮಾರುತಗಳು ಸಮುದ್ರದ 
ಕಡೆಯಿಂದ ಬೀಸುವಾಗ ಸ್ವಲ್ಪ ಮಳೆ ತರುತ್ತದೆ. ಖಂಡದ ದಕ್ಷಿಣ ಮತ್ತು ಆಗ್ನೇಯ ಭಾಗಗಳಿಗೆ 
ಮಳೆ ಹೆಚ್ಚು. 


4 ಸ್ವಾಭಾವಿಕ ಸಸ್ಯ ವರ್ಗ ಮತ್ತು ಪ್ರಾಣಿ ಸಂಪತ್ತು 


ಸ್ವಾಭಾವಿಕ ಸ ಸಸ್ಯವರ್ಗ: ದಟ್ಟವಾದ ಕಾಡುಗಳ ಕೊರತೆಯು ಆಸ್ಟ್ರೇಲಿಯದ ಪ್ರಮುಖ ಲಕ್ಷಣ. 
ಖಂಡದ ಬಹಳಷ್ಟು ಭಾಗವು "ಹುಲ್ಲುಗಾವಲು, ಕುರುಚಲು ಸ್ಮ ಮತ್ತು ತೆರೆದ ವಿರಳವಾದ 
ಮರಗಳಿಂದ ಕೂಡಿದ ಸಸ್ಮವರ್ಗವನ್ನು ಹೊಂದಿದೆ. ಇದು ಖಂಡದ ವಾಯುಗುಣವನ್ನು 
ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯ ಖಂಡದ. ಎವಿಧ ಸ್ವಾಭಾವಿಕ ಸಸ್ಕವರ್ಗವು ಈ ಕೆಳಕಂಡಂತಿದೆ. 


ಭೂಪಟ 12.4 ಆಸ್ಟ್ರೇಲಿಯದ ಸ್ವಾಭಾವಿಕ ಸಸ್ಯವರ್ಗ 


1 ಉಷ್ಣವಲಯದ ಕಾಡುಗಳು: ಹೆಚ್ಚು ಮಳೆ ಬೀಳುವ ಉತ್ತರ ಮತ್ತು ಈಶಾನ್ಯ ಕರಾವಳಿ 
ಪ್ರದೇಶಗಳಲ್ಲಿ ಇಂತಹ ಕಾಡುಗಳಿವೆ. ಅಲ್ಲಲ್ಲಿ ಚದುರಿದಂತೆ ಕಂಡುಬರುವ ಇವು ಬಹಳ 
ಕಡಿಮೆ ಕ್ಷೇತ್ರವನ್ನಾವರಿಸಿವೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ಆಶ್‌, ಸಿಡಾರ್‌, 
ಬೀಚ್‌ ಮತ್ತು ತಾಳೆ. 


ಸಮಶೀತೋಷ್ಪ ಸ್ಥವಲಯದ ಕಾಡುಗಳು: ಇಂತಹ ಕಾಡುಗಳು ಪರ್ವತ ಮತ್ತು 
ಚ. ಕಂಡು. ಬರುತ್ತವೆ. ಹೀಗಾಗಿ ಇವುಗಳನ್ನು “ಗುಡ್ಡಗಾಡು ಅರಣ್ಯ”ಗಳೆಂತಲೂ 
ಕರೆಯುತ್ತಾರೆ. ಅವು ಹೆಚ್ಚಾಗಿ ಕ್ವೀನ್ಸ್‌ ಲ್ಯಾಂಡ್‌, ನ್ಯೂಸೌತ್‌ವೇಲ್ಸ್‌, ವಿಕ್ಟೋರಿಯ ಮತ್ತು 
ತಾಸ್ಕೇನಿಯಗಳಲ್ಲಿ ಹಂಚಿಕೆಯಾಗಿವೆ. ಇಲ್ಲಿನ ಪ್ರಮುಖ ಮರಗಳೆಂದರೆ ನೀಲಗಿರಿ, ಪೈನ್‌, 
ಇತ್ಯಾದಿ. ಇವು ತೈಲ ಮತ್ತು ಕಾಗದ ತಯಾರಿಕೆಗೆ ಹೆಚ್ಚು ಉಪಯುಕ್ತ. 


3 ಹುಲ್ಲುಗಾವಲು: ಆಸ್ಚೆ! ೇೀಲಿಯದ ಹುಲ್ಲುಗಾವಲಿನಲ್ಲಿ ಎರಡು ವಿಧಗಳಿವೆ: 
(1) ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನ; ಮತ್ತು (11) ಸಮಶೀತೋಷ್ಟವಲಯದ 
ಹುಲ್ಲುಗಾವಲು ಅಥವಾ ಡೌನ್‌, 


ಮೊದಲನೆಯದು ಪೂರ್ವದ ಉನ್ನತ ಪ್ರದೇಶಗಳಿಂದ ಪಶ್ಚಿಮ ಭಾಗಗಳಾದ ಕ್ವೀನ್ಸ್‌ 
ಲ್ಯಾಂಡ್‌, ಉತ್ತರ ಆಸ್ಟ್ರೇಲಿಯದ ಮಧ್ಯ ಮತ್ತು ಪಶ್ಚಿಮ ಆಸ್ಟ್ರೇಲಿಯದ ಉತ್ತರ ಭಾಗಗಳಲ್ಲಿ 
ಹರಡಿದೆ. ಎರಡನೆಯ "ಪ್ರಕಾರದ ಹುಲ್ಲುಗಾವಲು. ಮರೆ ಡಾಲಿನರಿಗ್‌ ಬಯಲಿನಲ್ಲಿ ವ್ಯಾಪಕವಾಗಿ 
ಹಂಚಿಕೆಯಾಗಿದೆ. ಇದು ಪಶುಪಾಲನೆಗೆ ಹೆಚ್ಚು ಉಪಯುಕ್ತವಾಗಿದೆ. ಸಮಶೀತೋಷ್ಣವಲಯದ 
ಹುಲ್ಲುಗಾವಲಿನಲ್ಲಿ ಪೊದೆಹುಲ್ಲು (ಕುರಿಸಾಕಲು), 'ಎಚೆಲ್‌. ಮತ್ತು ಅಟ್ರೇಬಲ್‌ ಹುಲ್ಲು 
ಪ್ರಭೇದಗಳು ಕಂಡುಬರುತ್ತವೆ. 


126 ಸವನ್ನ ಹುಲ್ಲುಗಾವಲು 127 ಡೌನ್ಸ್‌ ಹುಲ್ಲುಗಾವಲು 


4 ಕುರುಚಲು ಸ್ಯವರ್ಗ: ಇದು ಪಶ್ಚಿಮ ಆಸ್ಟ್ರೇಲಿಯದ ದಕ್ಷಿಣ ಮತ್ತು ಪಶ್ಚಿಮ 
ಭಾಗಗಳು. ದಕ್ಷಿಣ ಆಸ್ಟ್ರಲಿಯ ಹಾಗೂ ಕ್ವೀನ್ಸ್‌ಲ್ಯಾಂಡ್‌ನ ಕೆಲವು” ಭಾಗಗಳಲ್ಲಿ ಕಂಡು 
ಬರುತ್ತದೆ. ಮಳ. ಕೊರತೆಯಿಂದಾಗಿ ಕುರುಚಲು ಗಿಡಗಳು ಬೆಳೆಯುತ್ತವೆ.ಇಲ್ಲಿ ಜಾಲಿಮರಗಳೇ 
ಹೆಚ್ಚಾಗಿಕಂಡುಬರುತ್ತವೆ. ಅಲ್ಲಲ್ಲಿ ನೀಲಗಿರಿ ಮರಗಳು, ಕತ್ತಾಳೆ ಮತ್ತು ಮುಳ್ಳಿನ ಗಿಡಗಂಟಿಗಳು 
ಬೆಳೆಯುತ್ತವೆ. 


12.9 ಸಿಡಾರ್‌ 


12.10 ತಾಲ್‌ 12.11 ನೀಲಗಿರಿ 


5 ಮರುಭೂಮಿ ಸ ಸ್ಕವರ್ಗ: ಪಶ್ಚಿಮ ಆಸ್ಟ್ರೇಲಿಯದ ಕೇಂದ್ರ ಮತ್ತು ಪೂರ್ವ ಭಾಗದಲ್ಲಿ 
ಈ ಸಸ್ಯವರ್ಗ ಹಂಚಿಕೆಯಾಗಿದೆ. ಇಲ್ಲಿ ಕಳ್ಳಡಾತಿ ಮರಗಳು, ಸಾಲ್‌ಬುಶ್‌, ಕುಬ್ಬಹುಲ್ಲು 
ಹಾಗೂ ವಿವಿಧ ಮುಳ್ಳಿನ ಗಿಡಗಂಟಿಗಳು ಬೆಳೆಯುತ್ತವೆ. ಇವು ಕ್ಷಾಮ ನಿಭಾಯಿಸಬಲ್ಲ 
ಗುಣಲಕ್ಷಣವನ್ನು ಹೊಂದಿವೆ. 


6 ಪ್ರಾಣಿವರ್ಗ: ಆಸ್ಟ್ರೇಲಿಯದಲ್ಲಿ ಬೇರೆಲ್ಲೂ ಇಲ್ಲದ ಅಪರೂಪದ ಹಾಗೂ ವಿಚಿತ್ರ 
ಪ್ರಾಣಿ ಪಕ್ಷಿಗಳಿವೆ. ಪ್ಲಾಟಿಫೆಸ್‌ ಎನ್ನುವ ಸಸ್ತನಿ ಮೊಟ್ಟೆ ಇಡುತ್ತದೆ ಹಾಗು ತನ್ನ ಮರಿಗಳಿಗೆ 
ಮೊಲೆಯುಣಿಸುತ್ತದೆ. "ಮೈತುಂಬ ತುಪ್ಪಳವುಳ್ಳ ಚರ್ಮದ ಹೊದಿಕೆ ಹೊಂದಿದೆ. ಇವು ತಮ್ಮ 
ಮರಿಗಳನ್ನು ಹೊಟ್ಟೆಯ 4 ತೊರಚೀಲನಳಲ್ಲಿ ಪೋಷಿಸುತ್ತವೆ. ಎಮು ಆಸ್ಟ್ರೇಲಿಯದ ಅತಿ 
ದೊಡ್ಡ ಪಕ್ಷಿ ಲೈರ್‌ “ಎಂಬುದು ನವಿಲಿನಂತಹ ಸುಂದರವಾದ ಪಕ್ಷಿ. ನಗುಪಿನಂತೆ ಕೂಗುವ 
ಕೂಕಾಬುರ, ಕು ಹಂಸ ಮುಂತಾದ ಪಕ್ಷಿಗಳಿವೆ. ಕಾಂಗರೂ ರಾಷ್ಟೀಯ ಪ ಪ್ರಾಣಿಯಾಗಿದೆ. 
ಡಿಂಗೊ ಎಂಬುದು ತೋಳದಂತೆ ಕಾಣುವ ಕಾಡುನಾಯಿ. ವಲ್ಲಬಿ, ನೊಣ ತಿನ್ನುವ ಎಕಿಡ್ಡ 
ಮರಹತ್ತುವ ಸಣ್ಣ ಆಕಾರವುಳ್ಳ ಕರಡಿಕೋಲ ಇತ್ಯಾದಿ ಪಾಣಿಗಳಿವೆ. ಸರೀಸ್ಕ ಪಗಳು ಮತ್ತು 
ವಿಷಪೂರಿತ ಹಾವುಗಳು ಸರ್ವೇಸಾಮಾನ್ಯ. 


12.14 ಡಂಗೊ' 


12.17 ಕಪು ಹಂಸ 
12.15 ಕರಡಿಕೋಲ 1.ಟಿ ಟ್‌ 
ಆಸ್ಟ್ರೇಅಯ "ಅಪರೂಪದ ಪ್ರಾಣಿ ಪಕ್ಷಿಗಳ ಸಾಡು”. ಸು.6೦%ರಷ್ಟು ಇಲ್ಲನ ಪ್ರಾಣಿ 
ಪಕ್ಷಿಗಳು ಪ್ರಪಂಚದಲ್ಲೆಲ್ಹೂ ಕಾಣುವುದಿಲ್ಲ. 


5 ವ್ಯವಸಾಯ ಮತ್ತು ಪಶುಸಂಗೋಪನೆ 


ವ್ಯವಸಾಯ: ವ್ಯವಸಾಯ ಆಸ್ಟ್ರೇಲಿಯದ "ವೃತ್ತಿಗಳಲ್ಲಿ ಒಂದಾಗಿದೆ. ಆದರೆ ಇಲ್ಲಿ ಕೃಷಿ 
ಭೂಮಿ ಕಡಿಮೆ. ಈ "ಖಂಡದ ವಿಸರ್ಣದಲ್ಲಿ ಶೇ. ಚ ಭಾಗ ಮಾತ್ರ ಕೃಷಿಗೆ ಯೋಗ್ಯವಾದುದು. 
ಅದು ಸಮುದ್ರ ತೀರ ಮತ್ತು ನದಿ “ಬಯಲುಗಳಲ್ಲಿ ಕಂಡುಬರುತ್ತದೆ. ಒಟ್ಟು ಜನಸಂಖ್ಯೆ ಯಲ್ಲಿ 
ಶೇ.44ರಷ್ಟು ಭಾಗ ಜನರು ಮಾತ್ರ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಬಿಳಿಯರು 
ಈ ವೃತ್ತಿಯಲ್ಲಿ ನಿರತರಾಗಿರುವುದು ವಿಶೇಷ. 

ಮಳೆಯ ಅಭಾವ ಮತ್ತು ಅಕಾಲಿಕ ಹಂಚಿಕೆ, ಫಲವತ್ತಲ್ಲದ ಮರಳುಮಣ್ಣು, ಕೃಷಿಯೋಗ್ಯ 
ಭೂಮಿಯ ಕೊರತೆ ಮತ್ತು “ನೀರಾವರಿಯ ಕೊರತೆಗಳಿ5ದಾಗಿ ಕೃಷಿಕ್ಷೇತ್ರ ಕಡಮೆ. ಆದರೂ 
ಆಸ್ಟ್ರೇಲಿಯವು ತನ್ನ ಬೇಡಿಕೆಯನ್ನು ಪ ಪೂರೈಸಿಕೊಳ್ಳುವಷ್ಟು ಕೃಷಿ "ಉತ್ಪನ್ನ ಗಳಲ್ಲಿ ಸ್ವಯಂ 
ಪೂರ್ಣತೆಯನ್ನು ಹೊಂದಿದೆ. 


ಆಸ್ಟೇಲಿಯವು ವಿಸ್ತರಣಾ ಬೇಸಾಯ ಪದ್ಧತಿಯನ್ನು ಅನುಸರಿಸುತ್ತದೆ. ಭೂಹಿಡುವಳಿ 
ಗಾತ್ರ ದೊಡ್ಡದು. ಆಧುನಿಕ ಬೇಸಾಯ ಕ್ರಮವನ್ನು ಬಳಸ ಲಾಗುವುದು. ರಫ್ತು ಮಾಡುವ 
ಉದ್ದೇಶದಿಂದ ವಾಣಿಜ್ಯ ಬೆಳೆಗಳ ಸಾಗುವಳಿಗೆ ಆದ್ಯತೆ ಹೆಚ್ಚು ಆದರೂ ವಿವಿಧ ಬೆಳೆಗಳನ್ನು 
ಬೆಳೆಯಲಾಗುವುದು. ಉದಾ: ಗೋಧಿ, ಕಬ್ಬು, ಹತ್ತೆ, ತಂಬಾಕು, ಮೆಕ್ಕೆ ಜೋಳ, ವಿವಿಧ 
ಹಣ್ಣುಹಂಪಲು ಮತ್ತು ತರಕಾರಿಗಳು. 


1218 ಗೋಧಿ 


12.೨] ಹತ್ತಿ ಬೇಸಾಯ 12.22 ಸೇಬು ಬೆಳೆ 


ಗೋಧಿ ಆಸ್ಟ್ರೇಲಿಯದ ಅತ್ಯಂತ' ಪ್ರಮುಖವಾದ ಆಹಾರ ಬೆಳೆ. ಇದನ್ನು ದಕ್ಷಿಣ 
ಆಸ್ಟ್ರೇಲಿಯ, ಕ್ವೀನ್ಸ್‌ಲ್ಯಾಂಡ್‌, ನ್ಯೂಸೌತ್‌ವೇಲ್ಸ್‌ ಮತ್ತು ವಿಕ್ಟೋರಿಯಗಳಲ್ಲಿ ಬೆಳೆಯಲಾಗುವುದು. 
ಮರ್ರೆ ಡಾರ್ಲಿಂಗ್‌ ಬಯಲು ಪ್ರದೇಶ ಗೋಧಿಗೆ ಪ್ರಸಿದ್ಧ ಆಸ್ಟ್ರೇಲಿಯ ತನ್ನ ಗೋಧಿ 
ಉತ್ಪನ್ನದಲ್ಲಿ ಶೇ.70ರಷ್ಟು ಭಾಗವನ್ನು ರಫ್ತು ಮಾಡುತ್ತದೆ. 

ಮೆಕ್ಕೆ ಜೋಳ ಮತ್ತೊಂದು ಆಹಾರದ ಬೆಳೆ. ಇದನ್ನು ಜಾನುವಾರುಗಳ ಆಹಾರ 
ತಯಾರಿಕೆಗಾಗಿ ಬೆಳೆಯಲಾಗುತ್ತದೆ. ಇದನ್ನು ಕ್ವೀನ್ಸ್‌ ಲ್ಯಾಂಡ್‌ ಮತ್ತು ನ್ಯೂಸೌತ್‌ವೇಲ್ಸ್‌ಗಳಲ್ಲಿ 
ಹೆಚ್ಚು ಬೆಳೆಯಲಾಗುವುದು. ಮರ್ರೆ ಡಾರ್ಲಿಂಗ್‌ ಬಯಲಿನಲ್ಲಿ ಸ್ವಲ್ಪಮಟ್ಟಿಗೆ ಭತ್ತ 
ಬೆಳೆಯಲಾಗುತ್ತದೆ. 


ಕಬ್ಬು ಆಸ್ಟ್ರೇಲಿಯದ ಪ್ರಮುಖ ವಾಣಿಜ್ಯ ಬೆಳೆ. ಇದನ್ನು ಹೆಚ್ಚಾಗಿ ಪೂರ್ವ ಕರಾವಳಿಗೆ 
ಹೊಂದಿಕೊಂಡಿರುವ ಉತ್ತರ ನ್ಯೂಸೌತ್‌ವೇಲ್ಸ್‌ನಿಂದ ಕ್ವೀನ್ಸ್‌ಲ್ಯಾಂಡ್‌ವರೆಗಿನ ಪ್ರದೇಶದಲ್ಲಿ 
ಬೆಳೆಯಲಾಗುವುದು. ಮತ್ತೊಂದು ವಾಣಿಜ್ಯ ಬೆಳೆಯಾದ ತಂಬಾಕನ್ನು ಕ್ವೀನ್ಸ್‌ಲ್ಯಾಂಡ್‌ನಲ್ಲಿ 
ಹೆಚ್ಚಾಗಿ ಬೆಳೆಯಲಾಗುತ್ತದೆ. ವಿವಿಧ ಹಣ್ಣು ಮತ್ತು ತರಕಾರಿಗಳನ್ನು ತಾಸ್ಮೇನಿಯ, 
ವಿಕ್ಟೋರಿಯ ಮತ್ತು ನ್ಯೂಸೌತ್‌ವೇಲ್ಸ್‌ಗಳಲ್ಲಿ ಬೆಳೆಯಲಾಗುತ್ತದೆ. ಸೇಬು, ದ್ರಾಕ್ಷಿ, ಪೇರು, 
ಕಿತ್ತಳೆ ಮುಂತಾದವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. 


ಶುಸಂಗೋಪನೆ: ಇದು ಆಸ್ಟ್ರೇಲಿಯದ ಅತಿ ಪ್ರಮುಖ ವೃತ್ತಿ. ಆಸ್ಟ್ರೇಲಿಯವು 
ಲಾ ದೇಶ” ಎಂದೇ ಪ ಪ್ರಸಿದ್ಧಿ ಹಾಲಿನ ಉತ್ಪನ್ನ, ಮಾಂಸ, ಉಣ್ಣೆ ಮತ್ತು ಚರ್ಮದ 
ವಸ್ತುಗಳಿಗಾಗಿ ಕುರಿ ಮತ್ತು ದನಕರುಗಳನ್ನು EN (0 


12.23 ಕುರಿ ಸಾಕಾಣಿಕೆ 


ಕುರಿಸಾಕಣೆಯು ಆಸ್ಟ್ರೇಲಿಯದ ಅತ್ಯಂತ ಪ್ರಮುಖ ಆರ್ಥಿಕ ವೃತ್ತಿ ಅಧಿಕ ಸಂಖ್ಯೆಯ 
ಕುರಿಗಳನ್ನು ಹೊಂದಿರುವ. ಈ ಖಂಡ ಉಣ್ಣೆಯ ಉತ್ಪಾದನೆ ಮತ್ತು ಕಚ್ಛಾಉಣ್ಣೆಯನ್ನು ರಫ್ತು 
ಮಾಡುವುದರಲ್ಲಿಯೂ ಮುಂದಿದೆ. ವಿಶಾಲ ಹುಲ್ಲುಗಾವಲು, ಆರ್ಟೀಸಿಯನ್‌ ಲ 
ನೀರಿನ ಲಭ್ಯತೆ, ತಂಪು ಮತ್ತು ಶುಷ್ಕ ವಾಯುಗುಣ, ಅತ್ಯಾಧುನಿಕ ವಿಧಾನದ ಕುರಿಸಾಕಣೆ, 
ವಿಶಾಲ ಮಾರುಕಟ್ಟೆ ಸೌಲಭ್ಯಗಳು ಕುರಿಸಾಕಣೆಗೆ ಉತ್ತೇಜಕವಾಗಿವೆ. ಇಲ್ಲಿ ಸಾಕುವ ಕುರಿಗಳಲ್ಲಿ 
ಸುಮಾರು ಶೇ.75 ಭಾಗ "ಮೆರಿನೊ' ಜಾತಿಗೆ ಸೇರಿವೆ. ಅವು ಉತ್ತಮ ಗುಣಮಟ್ಟದ 
ಉಣ್ಣೆಯನ್ನು ನೀಡುತ್ತವೆ. ವಿಶಾಲವಾದ ಕುರಿಸಾಕಣೆ ಪ್ರದೇಶಕ್ಕೆ "ಕುರಿಗಾವಲು' ಎನ್ನುವರು. 


ದನಕರುಗಳನ್ನು. ಪ್ರಮುಖವಾಗಿ ಗೋಮಾಂಸ ಮತ್ತು ಕ್ಷೀರೋತ್ಪನ್ನಗಳಿಗಾಗಿ 
ಸಾಕಲಾಗುತ್ತದೆ. ಸವನ್ನ ಪ್ರದೇಶದಲ್ಲಿ ಗೋಮಾಂಸಕ್ಕಾಗಿ ಮತ್ತು ಸಮಶೀತೋಷ್ಣವಲಯದ 
ಡೌನ್ಸ್‌ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಕ್ಷೀರೋತ್ಪನ್ನಗಳಿಗಾಗಿ ದನಕರುಗಳನ್ನು ಸಾಕಲಾಗುವುದು. 


6 ಖನಿಜ ಮತ್ತು ಕೈಗಾರಿಕೆಗಳು 


ಖನಿಜಗಳು: ಆಸ್ಟ್ರೇಲಿಯದಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ. ಕಬ್ಬಿಣದ ಅದಿರು, ಬಾಕ್ಸೈಟ್‌, 
ಸತು, ನಿಕ್ಕಲ್‌, ತಾಮ್ರ, ಮ್ಯಾಂಗನೀಸ್‌, ಚಿನ್ನ ತವರ, ಸೀಸ ಮತ್ತು ಯುರೇನಿಯಂ ಪ್ರಮುಖ 
ನ ಜೊತೆಗೆ ಚ ಜು ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ 
ಅನಿಲಗಳೂ ಸಹ ದೊರೆಯುತ್ತವೆ. ಇವುಗಳಲ್ಲಿ ಅನೇಕ ಖನಿಜಗಳು ರಫ್ತಾಗುತ್ತವೆ. 


ಆಸ್ಟ್ರೇಲಿಯ ಒಂದು ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶ. ಅತ್ಯಧಿಕ 
ಪ್ರಮಾಣದ ಕಬ್ಬಿಣದ ಅದಿರು ಜಪಾನಿಗೆ ರಫ್ತಾಗುತ್ತದೆ. 


ಪ್ರಪಂಚದಲ್ಲೆ ಹೆಚ್ಚು ಬಾಕ್ಸೈಟ್‌ ನಿಕ್ಷೇಪವು ಆಸ್ಪೇಲಿಯದಲ್ಲಿದೆ. ಪಶ್ಚಿಮ ಆಸ್ಟೇಲಿಯದ 
ಕೂಲ್‌ಗಾರ್ಡಿ ಮತ್ತು ಕಾಲ್ಗೂರ್ಲಿಗಳು ಪ್ರಸಿದ್ಧ ಚಿನ್ನ ಉತ್ಪಾದಿಸುವ ಕೇಂದ್ರಗಳಾಗಿವೆ. ಸೀಸ, 
ಸತು ಮತ್ತು ಬೆಳ್ಳಿಗಳು ಜೊತೆಜೊತೆಯಾಗಿ ದೊರೆಯುತ್ತವೆ. 


ನ್ಯೂಸೌತ್‌ವೇಲ್ಸ್‌ನಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆಯಾಗುತ್ತದೆ. ಹಾಗೆಯೇ ಕಾರ್ಪೆಂಟೇರಿಯ 
ಕೊಲ್ಲಿ ಪದೇಶವು ಮ್ಯಾಂಗನೀಸ್‌ ಉತ್ಪಾದನೆಯಲ್ಲಿ ಮುಂದಿದೆ. ಆಸ್ಟ್ರೇಲಿಯವು ಅತ್ಯಧಿಕ 
ಪ್ರಮಾಣದ ಯುರೇನಿಯಂ ನಿಕ್ಷೇಪವನ್ನು ಹೊಂದಿದೆ. ಅದು ಹೆಚ್ಚಾಗಿ ಉತ್ತರ ಪ್ರಾಂತ್ಯ 
(60%), ಪಶ್ಚಿಮ ಆಸ್ಟ್ರೇಲಿಯ ಮತ್ತು ದಕ್ಷಿಣ ಆಸ್ಟ್ರೇಲಿಯದಲ್ಲಿ ದೊರೆಯುತ್ತದೆ. 


ಕೈಗಾರಿಕೆಗಳು: ಇಂದು ಆಸ್ಟೇಲಿಯವು ವಿವಿಧ ಕೈಗಾರಿಕೆಗಳ ಪ್ರಗತಿಯಲ್ಲಿ ಪ್ರಮುಖ 

ಸ್ಥಾನವನ್ನು ಪಡೆದಿದೆ. ಖನಿಜ ಸಂಪತ್ತು, ಕೃಷಿ ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ 
ಪ್ರಗತಿ, ವಿದೇಶೀ ಬಂಡವಾಳ ಹೂಡಿಕೆ ಮತ್ತು ವಿಶಾಲ ಮಾರುಕಟ್ಟೆಗಳು ಕೈಗಾರಿಕಾಭಿವೃದ್ಧಿಗೆ 
ಪೂರಕವಾಗಿವೆ. ಪ್ರಾರಂಭದಿಂದಲೂ. ಆಸ್ಪೇಲಿಯದ ಕೈಗಾರಿಕೋದ್ಯಮ ವಿದೇಶಿ ನೆರವನ್ನು 
ಅವಲಂಬಿಸಿದೆ. ಅದರಲ್ಲೂ ಜಪಾನಿನ ಕೊಡುಗೆ ಅಪಾರವಾದುದು. ಆಸ್ಟೇಲಿಯದ ಕೆಲವು 
ಪ್ರಮುಖ ಕೈಗಾರಿಕೆಗಳು ಈ ಕೆಳಕಂಡಂತಿವೆ. 

ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 

ಸ್ವಚಾಲಿತ ವಾಹನ ಕೈಗಾರಿಕೆ 

ಹಡಗು ನಿರ್ಮಾಣ 

ವಿದ್ಯುದುಪಕರಣ 

ಜವಳಿ ಉದ್ಯಮ 

ಕಾಗದ, ರಟ್ಟು ಮತ್ತು ಮರದ ತಿರುಳು 


ತ್ತೆ 


ೈಲ ಶುದೀಕರಣ 
ಕ 


12.24 ಸಿಡ್ನಿ ಕೈಗಾರಿಕಾ ಪಟ್ಟಣ 


ಇತರೆ ಕೈಗಾರಿಕೆಗಳೆಂದರೆ ವಿಮಾನ ತಯಾರಿಕೆ (ಸಿಡ್ನಿ, ಮೆಲ್ಬೋರ್ರ್‌). ಹಿಟ್ಟಿನ ಗಿರಣಿ, 
ಮೀನು ಮತ್ತು ಹಣ್ಣು ಸಂಸ್ಕರಣೆ, ರಾಸಾಯನಿಕ ವಸ್ತುಗಳ ತಯಾರಿಕೆ ಇತ್ಯಾದಿ. 


7 ಜನಸಂಖ್ಯೆ 


ಬೆಳವಣಿಗೆ: ಈಗಾಗಲೇ ತಿಳಿಸಿದಂತೆ ಆಸ್ಟ್ರೇಲಿಯ ಖಂಡವು ವಿಸ್ತೀರ್ಣದಲ್ಲಿ ಸಃ 
CEE ಚಿಕ್ಕದು. ಇದರ ಒಟ್ಟು "ಜನಸಂಖ್ಯೆ 20.0 ದಶಲಕ್ಷ (2012). 
ಪ್ರಪ ಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಶೇ.0. 3 ಭಾಗದಷ್ಟು ಮಾತ್ರ. ಈ ಖಂಡದ Ke 
1860ರಲ್ಲಿ 1.15 ದಶಲಕ್ಷವಾಗಿತ್ತು. ಅದು 1998ರಲ್ಲಿ 18.7 ದಶಲಕ್ಷವಾಯಿತು. ಕಳದ ಶತಮಾನದ 
ಅಂತ್ಯಾವಧಿಯಲ್ಲಿ ಖಂಡದ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗಿರುವುದು ಕಂಡುಬರುತ್ತದೆ. 


ಹಂಚಿಕೆ: ಆಸ್ಟ್ರೇಲಿಯದ ಜನಸಂಖ್ಯಾ ಹಂಚಿಕೆಯಲ್ಲಿ ವಿರಳತೆ ಮತ್ತು ಅಸಮಾನತೆಯಿದೆ. 
ಖಂಡದ ಒಳನಾಡಿನ ಬಹುಭಾಗವು ನಿರ್ಜನವಾದುದು. 'ನ್ಯೂಸೌತ್‌ವೇಲ್‌' ಅತಿ ಜನಭರಿತವಾದ 
(2) ಪ ಪ್ರಾಂತ್ಯ. ವಿಕ್ಟೋರಿಯ, ಎರಡನೆಯ (1) ಸ ಸ್ಥಾನದಲ್ಲಿದೆ. ತರುವಾಯ ಕ್ವೀನ್ಸ್‌ಲ್ಯಾಂಡ್‌, 
ದಕ್ಷಿಣ ಆಸ್ಟ್ರೇಲಿಯ ಮತ್ತು ತಾಸ್ನೇನಿಯಗಳು ಸ್ಥಾನ ಪಡೆದಿವೆ. ಪ್ರತಿಯಾಗಿ ಉತ್ತರ ಪ್ರಾಂತ್ಯವು 
ಅತ್ಯಂತ ನರಳ ಜನರಿಂದ ಕೂಡಿದೆ. ದೇಶದ ಜನಸಂಖ್ಯೆಯಲ್ಲಿ ಅರ್ಧಕ್ಕೂ ಹೆಚ್ಚು ಗ 
ಆರು ನಗರಗಳಲ್ಲಿ ಸಾ೦ದ್ರೀಕೃತವಾಗಿದೆ. ಉದಾ: ಸಿಡಿ, ಮೆಲ್ಲೋರ್ಸ್‌ ಬಿಸ್ಟೇನ್‌, ಅಡಿಲೇಡ್‌, 
ಪರ್ತ ಮತ್ತು ನ್ಯೂಕ್ಕಾಸಲ್‌. 


ಜನಸಾಂದ್ರತೆ: ಪ್ರಪಂಚದ ಅತಿ ಕಡಿಮೆ ಜನಸಾಂದತೆವುಳ್ಳಿ ದೇಶಗಳಲ್ಲಿ ಆಸ್ಟ್ರೇಲಿಯವು 
ಒಂದಾಗಿದೆ. ಇದರ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋ ಮೀಟರ್‌ಗೆ ಮೂರು 


ಜನರು ಮಾತ್ರ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗುತ್ತದೆ. ಎಲ್ಲಾ ನಗರ ಪ್ರದೇಶ, 


ರಾಜಧಾನಿ ಮತ್ತು ಕೈಗಾರಿಕಾ ಕೇ೦ದ್ರಗಳಲ್ಲಿ ಜನಸಾಂದ್ರತೆ ಹೆಚ್ಚು ಉದಾ: ವಿಕ್ಟೋರಿಯ, 
ನ್ಯೂಸೌತ್‌ವೇಲ್ಸ್‌, ತಾಸ್ಟೇನಿಯ. ಕ್ವೀನ್ಸ್‌ಲ್ಯಾಂಡ್‌ ಇತ್ಯಾದಿ. ಈ ಖಂಡದ ಆಗ್ನೇಯ ಭಾಗಗಳಲ್ಲಿ 


ಸಾಧಾರಣ ಜನಸಾಂದ್ರತೆ ಇದೆ. ಆದರೆ ಮರುಭೂಮಿ ಮತ್ತು ಅರೆಮರುಭೂಮಿಗಳಿಂದ 
ಕೂಡಿದ ಸುಮಾರು ಶೇ.80 ಭಾಗದಲ್ಲಿ ಜನಸಾಂದ್ರತೆ ಅತಿ ವಿರಳ. 


ಭೂಪಟ 12.5 ಆಸ್ಟ್ರೇಲಿಯದ ಜನಸಾಂದ್ರತೆ 


ಆಸ್ಟೇಲಿಯದಲ್ಲಿ: ಗ್ರಾಮೀಣ ಜನಸಂಖ್ಯೆಗಿಂತ (15%) ನಗರ ಜನಸಂಖ್ಯೆಯ (85%) 


ಯಾ 


ಮಾಣ ಹೆಚ್ಚು 


ಮು 


ಪ 
ಹೊಸ ಪದಗಳು 


ದೀಪಖಂಡ, ಗೊಂಡಾನ, ತಟ್ಟಿ ಆಕಾರ, ಏಕಶಿಲೆ, ಹವಳದಿಣ್ಣೆ, ಕಾಂಗರೂ, ಲೈರ್‌, 


ದ ದ 
ಡಿಂಗೊ, ಕೂಕಾಬುರ್ರ, ವಲ್ಲಬಿ, ಎಕಿಡ್ಡ ಮತ್ತು ಕರಡಿಕೋಲ,ಜನಸಾಂದ್ರತೆ, ಸಾಂದ್ರೀಕೃತ. 


ದಾ RY 


ಅಭ್ಯಾಸಗಳು 


1 ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 
ಆಸ್ಟ್ರೇಲಿಯವನ್ನು `ಅತ್ಯ೦ತ ಸಮತಟ್ಟಾದ ಭೂಖಂಡ' ಎನ್ನುವರು. ಏಕೆ? 
ಆಸ್ಟ್ರೇಲಿಯ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ. 
ಆಸ್ಟ್ರೇಲಿಯದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು? 
ಆಸ್ಟ್ರೇಲಿಯದ ನದಿವ್ಯವಸ್ಥೆ ಕುರಿತು ತಿಳಿಸಿರಿ. 
ಆಸ್ಟ್ರೇಲಿಯದ ಪ್ರಮುಖ ಬೆಳೆಗಳಾವುವು? 
ಆಸ್ಟ್ರೇಲಿಯ ಖಂಡದ ಪ್ರಮುಖ ಖನಿಜಗಳಾವುವು? 
ಆಸ್ಟ್ರೇಲಿಯದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ. 
ಆಸ್ಟ್ರೇಲಿಯದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ. 
ಆಸ್ಟ್ರೇಲಿಯದಲ್ಲಿ ಜನಸಾಂದ್ರತೆ ವಿರಳವೇಕೆ? 
ಆಸ್ಟ್ರೇಲಿಯದ ಹುಲ್ಲುಗಾವಲುಗಳನ್ನು ಹೆಸರಿಸಿ. 


ಆಟ್ಲಾಪ್‌ ಪುಸ್ತಕದ ನೆರವಿನಿಂದ ಆಸ್ಟ್ರೇಅಯ ಖಂಡದ ಪ್ರಮುಖ 
ಪರ್ವತ, ನವಿ ಮತ್ತು ಪರೋವರದಳನ್ನು ದುರುತಿ, ಪಟ್ಟ ಮಾಡಿ ಹಾರೂ 
ಬಾಹ್ಯವಕ್ಷೆಯಲ್ಲ ದುರುತಿಪಿರಿ. 
2 ನೀವು ವಾಪವಾಂಿರುವ ಸ್ಥಳದ ಸುತ್ತಅನ ಭಾದದಳನ್ನು ವಿಂಕ್ಣಿಪಿ 
ಅಲ್ಲನ ಬೆಳೆ. ಸಸ್ಯವರ್ದ. ಪ್ರಾಣಿ ಪಕ್ಷಿ, ಬೆಟ್ಟರಳ ಬದ್ದೆ ಒಂದು ಪಟ್ಟ 
ತಯಾರಿಪಿದಿ. 


ಸ ಅಂಟಾರ್ಕ್‌ಟಿಕ ಶ್ವೇತ ಭೂಖಂಡ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಅಂಟಾರ್ಕ್‌ಟಿಕ ಖಂಡದ ಸ್ಥಾನ, ವಿಸೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ, 
ಮೇಲ್ಮೈ ಲಕ್ಷಣ, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತು ಅನ್ವೇಷಣೆ, ಅಂಟಾರ್ಕ್‌ಟಿಕ 
ಒಪ್ಪಂದ ಮತ್ತು ಪ್ರಮುಖ ಸಂಶೋಧನಾ ಕೇಂದ್ರಗಳನ್ನು ಕುರಿತು ಪರಿಚಯಿಸಲಾಗಿದೆ. 
ಸಾಮರ್ಥ್ಯಗಳು 


1 ಅಂಟಾರ್ಕ್‌ಟಿಕ ಖಂಡದ ಸ್ಥಾನ, ವಿಸಿರ್ಣ ಮತ್ತು ಭೌಗೋಳಿಕ ಸನ್ನಿವೇಶಗಳನ್ನು 
ತಿಳಿಯುವರು. 


ಅಂಟಾರ್ಕ್‌ಟಿಕ ಖಂಡದ ಮೇಲ್ಮೈ ಲಕ್ಷಣ, ನೆಲ ಮತ್ತು ಜಲಗಳ ಬಗ್ಗೆ ಅರಿಯುವರು. 
ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತನ್ನು ತಿಳಿದುಕೊಳ್ಳುವರು. 
ಅಂಟಾರ್ಕ್‌ಟಿಕ ಖಂಡದ ಅನ್ವೇಷಣೆ, ಒಪ್ಪಂದ ಮತ್ತು ಸಂಶೋಧನಾ ಕೇಂದ್ರಗಳ 
ಬಗ್ಗೆ ಅರಿಯುವರು. 


1 ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ 


ಸ್ಥಾನ: ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ. ಅಂಟಾರ್ಕ್‌ಟಿಕ ವೃತ್ತ ಅಥವಾ 
66130' ದಕ್ಷಿಣ ಅಕ್ಟಾಂಶದೊಳಗೆ ಹರಡಿರುವ ಖಂಡ. ಉತ್ತರ ಧುವದಲ್ಲಿರುವ ಆರ್ಕ್‌ಟಿಕ್‌ 
ಸಾಗರಕ್ಕೆ ಎರುದ್ಧವಾಗಿರುವುದು ಈ ಭೂಖಂಡದ ವೈಶಿಷ್ಟ್ಯ. 


ವಿಸ್ತೀರ್ಣ: ಅಂಟಾರ್ಕ್‌ಟಿಕವು ಪ್ರಪಂಚದ ಐದನೆಯ ದೊಡ್ಡ ಭೂಖಂಡ. ಇದರ 
ಒಟ್ಟು ವಿಸೀರ್ಣ 14.2 ಮಿಲಿಯನ್‌ ಚ.ಕಿ.ಮೀ.ಗಳು. ಇದು ಭಾರತ ಮತ್ತು ಚೀನ ದೇಶಗಳ 
ಎಸ್ಮೀರ್ಣಕ್ಕಿಂತ ದೊಡ್ಡದು. ಅಮೆರಿಕ ಸಂಯುಕ್ತ ಸಂಸ್ಥಾನದ ವಿಸ್ಮೀರ್ಣದ ಒಂದೂವರೆಯಷ್ಟು 
ಇದೆ. 


ಭೌಗೋಳಿಕ ಸನ್ನಿವೇಶ: ಅಂಟಾರ್ಕ್‌ಟಿಕ ಖಂಡವನ್ನು ಸುತ್ತಲೂ ಜಲರಾಶಿಗಳು 
ಆವರಿಸಿವೆ. ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ. ಆದರೆ ಇದು ಪ್ರತ್ಯೇಕ 
ಜಲರಾಶಿಯಲ್ಲ, ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್‌ ಮಹಾಸಾಗರಗಳು 
ಒಂದುಗೂಡಿರುವ ಭಾಗ. ಲ್ಯಾಟಿನ್‌ ಅಮೆರಿಕದ ದಕ್ಷಿಣದ ತುತ್ತತುದಿಯ ಕೇಪ್‌ಹಾರ್ನ್‌ ಈ 
ಖಂಡದ ಸಮೀಪಕ್ಕಿರುವ ಭೂಭಾಗ. ಇದು 990 ಕಿ.ಮೀ. ದೂರದಲ್ಲಿದೆ. ಈ ಖಂಡದ 
ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್‌ ಮಹಾಸಾಗರ ಹಾಗೂ ವಾಯವ್ಯಕ್ಕೆ 
ಅಟ್ಲಾಂಟಿಕ್‌ ಮಹಾಸಾಗರಗಳಿವೆ. 


ಅಂಟಾರ್ಟಿಕ 


ಭೂಪಟ 13.1" ಅಂಟಾರ್ಕ್‌ಟಿಕ ಖಂಡ 


2 ಮೇಲೆ ಸೈ ಲಕ್ಷ ಣಗಳು 


ಅಂಟಾರ್ಕ್‌ಟಿಕ ಖಂಡದ ಶೇ.98 : ಭಾಗ ಹಿಮಾವೃತವಾಗಿದೆ. ಇದರ ಭೂಮೇಲ್ಮೈ 
ಲಕ್ಷಣಗಳು ಬಹುವಾಗಿ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿ ಹೋಗಿವೆ. ಎತ್ತರವಾದ ಪರ್ವತ 
ಶಿಖರ ಮತ್ತು ಪ್ರಸ್ಥಭೂಮಿಗಳು ಗೋಚರಿಸುತ್ತವೆ. ಮಂಜುಗಡ್ಡೆಯ ಪದರವು ಸುಮಾರು 
2,200 ಮೀಟರ್‌ಗಳಿಗಿಂತ ಹೆಚ್ಚು ಮಂದವಾಗಿದ್ದು, ಎಲ್ಲೆಡೆಯೂ ಶ್ವೇತವರ್ಣಮಯ. ಹೀಗಾಗಿ 
ಈ ಖಂಡವನ್ನು ಶ್ವೇತ ಖಂಡ'. "ಹಿಮದ ಮರುಭೂಮಿ' ಎಂತಲೂ ಹಾಗೂ ಅತ್ಯಂತ 
ಶೀತವಾಗಿರುವುದರಿಂದ* "ಶೀತಲ ಖಂಡ' ಎಂದೂ ಕರೆಯಲಾಗಿದೆ. 


ಅಂಟಾರ್ಕ್‌ಟಿಕ ಖಂಡದಲ್ಲಿ ಪರ್ವತ, ಪ್ರಸ್ತಭೂಮಿ, 
ಕಣಿವೆ, ಕಂದರಗಳಂತಹ ಭೂಸ್ಪರೂಪಗಳಿವೆ. ಸಮುದ್ರ 
ಮಟ್ಟಕ್ಕೆ ಸರಾಸರಿ 2,300 ಮೀಟರ್‌ ಎತ್ತರವುಳ್ಳ 
ಅಂಟಾರ್ಕ್‌ಟಿಕವು ಭೂಗೋಳದ ಎತ್ತರವಾದ 
ಭೂಖಂಡವಾಗಿದೆ. ಟ್ರಾನ್ಸ್‌ ಅಂಟಾರ್ಕ್‌ಟಿಕ ಪರ್ವತ ೫ 
ಸರಣಿಯು ಈ ಖಂಡವನ್ನು ಎರಡು ಪ್ರಮುಖ 
ಭೌಗೋಳಿಕ ವಿಭಾಗಗಳಾಗಿ ವಿಭಜಿಸುತ್ತದೆ: (1) ಪೂರ್ವ 
ಅಂಟಾರ್ಕ್‌ಟಿಕ ಮತ್ತು (2) ಪಶ್ಚಿಮ ಅಂಟಾರ್ಕ್‌ಟಿಕ. 


(1) ಪೂರ್ವ ಅಂಟಾರ್ಕ್‌ಟಿಕವು ಅಟ್ಲಾಂಟಿಕ್‌ ಮತ್ತು ಹಿಂದೂ ಮಹಾಸಾಗರಗಳ ಕಡೆಗೆ 
ಮುಖವಾಗಿದೆ. ಅವು ಈ ಖಂಡದ ಅರ್ಧಕ್ಕೂ ಹೆಚ್ಚಿನ ಭಾಗವನ್ನಾವರಿಸಿವೆ. ಆದ್ದರಿಂದ 
ಇದನ್ನು "ಗೇಟರ್‌ ಅಂಟಾರ್ಕ್‌ಟಿಕ' ಎನ್ನುವರು. ಇದರ ಕರಾವಳಿಯಲ್ಲಿ ಪರ್ವತ, ಕಣಿವೆ 
ಮತ್ತು ಹಿಮನದಿಗಳಿವೆ. ಈ ವಿಭಾಗದ ಮಧ್ಯಭಾಗ ಪ್ರಸ್ಥಭೂಮಿಯಾಗಿದೆ. ಅಲ್ಲಿ ದಕ್ಷಿಣ 
ಧ್ರುವವು ನೆಲೆಗೊಂಡಿದೆ. 


(2) ಪಶ್ಚಿಮ ಅಂಟಾರ್ಕ್‌ಟಿಕವು ಪೆಸಿಫಿಕ್‌ ಸಾಗರದ ಕಡೆಗಿದೆ. ಇದರ ಬಹಳಷ್ಟು ಭಾಗವು 
ಸಮುದ್ರ ಮಟ್ಟದಿಂದ ಕೆಳಗಿದೆ. ಈ ಭೌಗೋಳಿಕ ವಿಭಾಗದ ಅಂಟಾರ್ಕ್‌ಟಿಕ ಪರ್ಯಾಯ 
ಭಾಗವು ಪರ್ವತಗಳಿಂದ ಕೂಡಿದ್ದು, ಅದರ "8' ಆಕಾರದ ತುದಿಯು ದಕ್ಷಿಣ ಅಮೆರಿಕದ 
ಕಡೆಗೆ ಮೊನಚಾಗಿದೆ. ಇದರ ಸಮೀಪದಲ್ಲಿ ಹಲವು ದ್ವೀಪಗಳಿವೆ. ಜೊತೆಗೆ ಪರ್ವತ ಶಿಖರ 
ಮತ್ತು ಜ್ಞಾಲಾಮುಖಿಗಳಿವೆ. ಈ ಭಾಗದ ಎಲ್ಲ್‌ವರ್ತ್‌ ಪರ್ವತ ಸರಣಿಯಲ್ಲಿರುವ ವಿನ್ನನ್‌ 
ಮ್ಯಾಸಿಫ್‌ (5140 ಮೀ.) ಶಿಖರವು ಅಂಟಾರ್ಕಟಿಕ್‌ ಖಂಡದಲ್ಲೇ .ಎತ್ತರವಾದುದು. ರಾಸ್‌ 
ದ್ವೀಪದಲ್ಲಿರುವ ಮೌಂಟ್‌ ಎರೆಬಸ್‌ ಎಂಬುದು ಅಂಟಾರ್ಕ್‌ಟಿಕ ಖಂಡದ ಅತಿ ಪ್ರಮುಖ 
ಜಾಗೃತ ಜ್ಞಾಲಾಮುಖಿಯಾಗಿದೆ. ಪ್ರಿನ್ಸ್‌ ಚಾಲ್ಸ್‌ ಎಂಬುದು ಮತ್ತೊಂದು ಪರ್ವತ. 


ಟ್ರಾನ್ಸ್‌ ಅಂಟಾರ್ಕ್‌ಟಿಕ ಪರ್ವತ ಸರಣಿಗಳ ವಿರುದ್ಧ ಅಂಚಿನಲ್ಲಿ ಎರಡು ದೊಡ್ಡ 

ಖಾರಿಗಳಿವೆ: ರಾಸ್‌ ಸಮುದ್ರ ಮತ್ತು ವೆಡೆಲ್‌ ಸಮುದ್ರ 
3 ಸಸ್ಯ ಮತ್ತು ಪ್ರಾಣಿಸಂಪತ್ತು 

ಈ ಮೊದಲು ತಿಳಿಸಿದಂತೆ ಅಂಟಾರ್ಕ್‌ಟಿಕ ಖಂಡವು ಹಿಮಾವೃತವಾಗಿದ್ದು 
ಪ್ರತಿಕೂಲವಾದ ಶೀತ ಹವಾಮಾನದಿಂದ ಕೂಡಿದೆ. ವರ್ಷದಲ್ಲಿ ಆರು ತಿ೦ಗಳು ಕತ್ತಲು ಮತ್ತು 
ಆರು ತಿಂಗಳು ಬೆಳಕಿನಿಂದ ಕೂಡಿದೆ. ಇಲ್ಲಿ ಜೀವಿಗಳ ಪೋಷಣೆ ಕಷ್ಟ ಪಾಚಿ, ಶಿಲಾವಲ್ಪ 
ಮತ್ತು ಹಾವಸೆಗಳೇ ಇಲ್ಲಿನ ಪ್ರಮುಖ ಸಸ್ಯಗಳು. ಅವು ತೆರೆದ ಭಾಗದಲ್ಲಿರುವ ಬಂಡೆಗಳ 
ಮೇಲೆ ಕಂಡುಬರುತ್ತವೆ. 


ಇಲ್ಲಿನ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸಬಲ್ಲ ಕೆಲವು ಪ್ರಾಣಿಗಳು ಜೀವಿಸುತ್ತವೆ. 
ಆದರೆ ಸುತ್ತಲಿನ ಜಲಭಾಗಗಳಲ್ಲಿ ವಿವಿಧ ಪ್ರಾಣಿಗಳನ್ನು ಕಾಣಬಹುದು. ಉದಾ: ಪೆಂಗ್ವಿನ್‌, 
ತಿಮಿಂಗಿಲ, ಸೀಲ್‌, ಕ್ರಿಲ್‌ ಮೀನು ಮತ್ತು ಬಗೆಬಗೆಯ ಪಕ್ಷಿಗಳು. ಸೀಗಡಿ ಮೀನು ಮತ್ತು 
ಇಂಚಾಕಗಳನ್ನು ಹೋಲುವ ಕ್ರಿಲ್‌ಗಳ ಸಂಖ್ಯೆ ಅಪಾರ. ಅವು ಗುಂಪುಗುಂಪಾಗಿ ಈಜುತ್ತಾ 
ಬದುಕುತ್ತವೆ. ಇಂಥ ಸೂಕ್ಷ್ಮ ಜೀವಿಗಳು ಸಮುದ್ರದ ದೊಡ್ಡ ಪ್ರಾಣಿ ಮತ್ತು ಮೀನುಗಳಿಗೆ 
ಮುಖ್ಯ ಆಹಾರವಾಗುತ್ತವೆ. 


ಸಮುದ್ರ ತೀರಗಳಲ್ಲಿ ಅಸಂಖ್ಯಾತ ಪೆಂಗ್ವಿನ್‌ಗಳು ವಾಸಿಸುತ್ತವೆ. ಇವು ಹಾರಾಟ 
ಮಾಡದ ಪಕ್ಷಿಗಳು. ಅದಿಲೆ ಮತ್ತು ಎ೦ಪರರ್‌ ಪೆಂಗ್ವಿನ್‌ ಇವು ಇಲ್ಲಿನ ಪ್ರಮುಖ ಪೆಂಗ್ಡಿನ್‌ 
ಪ್ರಭೇದಗಳು. ಹಿಮಾವೃತವಾದ ಈ ಖಂಡಕ್ಕೆ ಆಗಮಿಸುವ ಹಡಗುಗಳಿಗೆ ಮೊದಲು ಸ್ವಾಗತ 


ನೀಡುವವೇ ಅದಿಲೆ ಪೆಂಗ್ಚಿನ್‌ಗಳು. ಈ ಖಂಡದ ಸಮೀಪದ ದ್ವೀಪಗಳು ಮತ್ತು ಸಮುದ್ರ 
ತೀರಗಳಲ್ಲಿ ಸೀಲ್‌ ಸಂತತಿ ಹೆಚ್ಚು. ಆರು ಬಗೆಯ ಸೀಲ್‌ಗಳನ್ನು ಗುರುತಿಸಲಾಗಿದೆ. ನಿರಂತರ 
ಬೇಟೆಯಿಂದ ಸೀಲ್‌ ಅಳಿವಿನಂಚಿನಲ್ಲವೆ. 


13.3-ಪೀಲ್‌ಗಳು 
* ಪೆಂದ್ವಿನ್‌ರಳು ತಮ್ಮ ಸ೦ತಾನಾಜವೃದ್ಧಿಣಾಣ ಕಲ್ಲು ಪೊಟರೆದಳಲ್ಲ ನಿರ್ಮಿಪಿಕೊ೦ಂಡ 
ದೂಡುದಳದೆ “ರೂಕಲಿ' ಎನ್ನುವರು. | 


* ದಕ್ಷಿಣ ದ್ರುವಕ್ಷೆ ಪಮೀಪದಲ್ಲರುವ ಈ ಖಂಡದ “ವೊಂಸ್ಟಾಕ್‌' ಪ್ರಪಂಚದಲ್ಲೇ ಅತ್ಯ೦ತ 
ಕಡಿಮೆ ಉಷ್ಣಾಂಶವನ್ನು ದಾಖಅಸುವ ಸ್ಥಳ (ಅ೦*'ಸೆ). 


4 ಅಂಟಾರ್ಕ್‌ಟಿಕ ಯಾನ ಅಂಟಾರ್ಕ್‌ಟಿಕ ಒಪ್ಪಂದ 


ಹದಿನೆಂಟನೆಯ ಶತಮಾನದ ಅಂತ್ಯಾವಧಿಯಿ೦ದಲೂ ಅಂಟಾರ್ಕ್‌ಟಿಕ ಖಂಡ 
ಕುರಿತ ಸಂಶೋಧನೆ ನಡೆಯುತ್ತಿದೆ. ಹಲವು ಸಾಗರಯಾನಿಗಳು ಈ ಖಂಡದ ಶೋಧನೆಗೆ 
ಸಾಹಸಯಾನ ಮಾಡಿರುವರು. ಅಂತಹವರಲ್ಲಿ ಬ್ರಿಟನ್ನಿನ ಪರಿಶೋಧಕ ಜೇಮ್ಸ್‌ ಕ್ಲಾರ್ಕ್‌ರಾಸ್‌ 
1841ರಲ್ಲಿ (ಈತನ ಹೆಸರಿನಿಂದ ಕರೆಯುವ) ಈ ಖಂಡದ ರಾಸ್‌ ಸಮುದ್ರವನ್ನು ಪತ್ತೆಹಚ್ಚಿದ. 
ಇಂಗ್ಲೆಂಡಿನ ರಾಬರ್ಟ್‌ ಫಾಲ್ಕನ್‌ ಸ್ಕಾಟ್‌ ಈ ಸಮುದ್ರ ದಾಟುವುದರಲ್ಲಿ ಯಶಸ್ವಿಯಾದನು. 
ಪರಿಶೋಧಕರು ಬೇಸಿಗೆಯ ಅಂತಿಮಾವಧಿಯಲ್ಲಿ ಸಮುದ್ರದ ಮೂಲಕ ಈ ಖಂಡವನ್ನು 
ಪ್ರವೇಶಿಸುವರು. ಅನ೦ತರ ತಮ್ಮ ಚಳಿಗಾಲದ ಶಿಬಿರಕ್ಕೆ ನೆಲೆ ಮಾಡಿಕೊಳ್ಳುವರು. 

ಅಂಟಾರ್ಕ್‌ಟಿಕ ಖಂಡದ ಸಮಗ್ರ ಪರಿಶೋಧನೆ 20ನೆಯ ಶತಮಾನದ ಆರಂಭದಲ್ಲಿ 
ಪ್ರಾರಂಭಗೊಂಡಿತು. 1909ರಲ್ಲಿ ಇಂಗ್ಲೆಂಡಿನ ಷಾಕಲ್ಪನ್‌ ದಕ್ಷಿಣದ ಕಾಂತ ಧ್ರುವ 
ಕಂಡುಹಿಡಿದನು. ನಾರ್ವೆಯ ರೋಲ್ಡ್‌ ಅಮುಂಡ್‌ಸನ್‌ 191ರಲ್ಲಿ ದಕ್ಷಿಣ ಧ್ರುವ ತಲುಪಿದನು. 
1912ರಲ್ಲಿ ರಾಬರ್ಟ್‌ ಫಾಲ್ಕನ್‌ ಸ್ಕಾಟ್‌ನು ಸಹ ಅದೇ ಧ್ರುವವನ್ನು ತಲುಪಿ ಹಿಂತಿರುಗುವಾಗ 


ಕಾಲವಶನಾದನು. ಅವನ ದಿನಚರಿಯಲ್ಲಿ ದೊರೆತ ಮಾಹಿತಿಗಳು ಮುಂದಿನ ವೈಜ್ಞಾನಿಕ 
ಅನ್ವೇಷಣೆಗೆ ಹೆಚ್ಚು ನೆರವಾದವು. ಅಮೆರಿಕದ ನೌಕೌಪಡೆಯ ಅಡ್ಮಿರಲ್‌ ರಿಚರ್ಡ್‌ ಬೈರ್ಡ್‌ 
ಈ ಖಂಡದ ಪರಿಶೋಧನೆಗಾಗಿ ವಿಮಾನದ ಮೂಲಕ ಮೊದಲಿಗೆ (1929) ತಲುಪಿದನು. 
ತರುವಾಯ ಈ ಖಂಡದ ಅಧ್ಯಯನಕ್ಕೆ ಅನೇಕ ದೇಶಗಳು ಮುಂದಾದವು. 


13.4 ಸ್ಕಾಟ್‌ ಮತ್ನು ಅಮುಂಡ್‌ಸನ್‌ 


ಅಂತರ್‌ರಾಷ್ಟ್ರೀಯ ಭೂಭೌತ ವರ್ಷ 1957-58ದೊಂದಿಗೆ ಅಂಟಾರ್ಕ್‌ಟಿಕ ಖಂಡದ 
ವ್ಯಾಪಕ ಪರಿಶೋಧನೆ ಪ್ರಗತಿಗೊಂಡಿತು. ಪ್ರಪಂಚದ ಅನೇಕ ವಿಜ್ಞಾನಿಗಳು ಯೋಜನೆಗಳನ್ನು 
ids ಅಧ್ಯಯನದ ಪ್ರಯತ್ನ ಮಾಡಿದರು. ಹನ್ನೆರಡು ರಾಷ್ಟಗಳ ಪ್ರತಿನಿಧಿಗಳು 
ವಾಷಿಂಗ್‌ಟನ್‌ ಡಿ.ಸಿ. (ಯು. ಎಸ್‌.ಎ. ಯಲ್ಲಿ ಸಭೆ ಸೇರಿ 199ರಲ್ಲಿ ಅಂಟೌರ್ಕ್‌ಟಕ ಖಂಡದ 
ಒಪ್ಪಂದದ ಕರಡು ಸಿದ್ಧಗೊಳಿಸಿದರು. 1961ರಲ್ಲಿ ಈ ಒಪ್ಪಂದಕ್ಕೆ. ಸಹಿ ಹಾಕಿದವು. 


ಈ ಒಪ್ಪಂದದ ಪ್ರಕಾರ ಈ ಖಂಡವು ವೈಜ್ಞಾನಿಕ ಸಂಶೋಧನೆಗಷ್ಟೇ ಮೀಸಲು. 
ಹೀಗಾಗಿ ಈ ಖಂಡವನ್ನು "ವಿಜ್ಞಾನ ಭೂಖಂಡ” ಎಂತಲೂ ಕರೆಯುತ್ತಾರೆ. ಅಲ್ಲಿ 
ಪರಮಾಣು ಶಸ್ತ್ರಾಸ್ತ್ರಗಳನ್ನು, ಪರೀಕ್ಷಿಸುವಂತಿಲ್ಲ. ಯಾವ ದೇಶವೂ ನೆಲ, ಜಲದ ಮೇಲೆ 
ಸ್ವಾಮ್ಯ ಹೊಂದುಶೌತಿಲ್ಲ. “ಲ್ಲಿನ "ಪರಿಸರವನ್ನು ಮಾಲಿನ್ಯಗೊಳಿಸುವಂತಿಲ್ಲ. ಈ ಖಂಡದ 
ಸಂಶೋಧನೆಗೆ ಬರುವವರು "ಯಾವುದೇ ಹೊರ ಜೀವಿ ಪ್ರಭೇದವನ್ನು ತರುವಂತಿಲ್ಲ. 
ಅಲ್ಲದೆ ತಿಮಿಂಗಿಲಗಳ ಬೇಟೆಗೆ ನಿಷೇಧವಿದೆ. ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ 
ಅವಕಾಶವಿದೆ. ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು. ಒಟ್ಟಾರೆ ಈ ಖಂಡವು 
ಶಾಂತಿಯ ಉದ್ದೇಶಗಳಿಗೆ ಮಾತ್ರ ಮೀಸಲು. 


13.6 ಹಿಮಾಷ್ಕತ ಖಂಡದಲ್ಲಿ ಸಾಶೋಧನ 


ಅ೦ಟಾರ್ಕ್‌ಟಕ ಖ೦ಡದಲ್ಲ ಪ್ರಪಂಚದ: ಶೇ.೨೦ ಭಾದದ ಪಿಹಿನೀರು ಮಂಜುಗಡ್ಡೆಯ 
ರೂಪದಲ್ಪದೆ. 


5 ಪ್ರಮುಖ ಸಂಶೋಧನಾ ಕೇಂದ್ರಗಳು 


ಹಲವು ದೃಷ್ಟಿಯಿಂದ `ಅಂಟಾರ್ಕ್‌ಟಿಕ ಖಂಡವು ಜಾಗತಿಕ ಸಂಶೋಧನೆಗಾಗಿ 
ಮೀಸಲಾಗಿದ್ದು ವೈಜ್ಞಾನಿಕವಾದ ಆಸಕ್ತಿಯನ್ನು ಹುಟ್ಟಿಸುತ್ತದೆ. ಈ ಖಂಡದ ಉಗಮ 
ಮತ್ತು ಭೂರಚನೆ, ವಾಯುಗುಣದ ಪರಿಸ್ಥಿತಿ, ಜೀವಿಪರಿಸರ ವ್ಯವಸ್ಥೆ, ಜೈವಿಕ ವೈವಿಧ್ಯತೆ 
ಮತ್ತು ಸಂರಕ್ಷಣೆ. ಅಲ್ಲಿನ ಪರಿಸರ ಮಾಲಿನ್ಯ ಮತ್ತು ಪರಿಹಾರ, ತ್ಯಾಜ್ಯ ಜು 
ವಿಲೇವಾರಿ ಮತ್ತು ನಿರ್ವಹಣೆ, ತೈಲ ಸೋರಿಕೆಯಿಂದಾಗುವ ಅವಘಡ ಮತ್ತು ಆ ಬಗ್ಗೆ 
ತೆಗೆದುಕೊಳ್ಳಬೇಕಾದ ಕಟ್ಟುನಿಟ್ಟನ ಕಮ ಮೊದಲಾದವುಗಳು ಸಂಶೋಧನಾ ವಿಷಯಗಳಾಗಿವೆ. 
ಈ ಬಗ್ಗೆ ಸಂಶೋಧನೆ ಮಾಡಲು ಪ್ರಪಂಚದ ಅನೇಕ ರಾಷ್ಟ್ರಗಳು ತಮ್ಮ ಸಂಶೋಧನಾ 
ಕೇಂದ್ರಗಳನ್ನು ಇಲ್ಲಿ ಸ್ಥಾಪಿಸಿವೆ. 


ಭಾರತವು ಸಹ ತನ್ನ ಸಂಶೋಧನಾ ಕೇಂದ್ರವನ್ನು ಈ ಖಂಡದಲ್ಲಿ ಸ್ಥಾಪಿಸಿದೆ. 
ಮೊಟ್ಟಮೊದಲಿಗೆ 1981ರ ಡಿಸೆಂಬರ 6ರಂದು ಎಸ್‌.ಜೆಡ್‌.ರಾಸಿಂರ ನೇತೃತ್ವದಲ್ಲಿ ವಿಜ್ಞಾನಿಗಳ 
ತಂಡವು ಗೋವಾದಿಂದ ಪ್ರಯಾಣ ಆರಂಭಿಸಿತು. ಈ ತಂಡವನ್ನು ಒಯ್ದ ಪೋಲಾರ್‌ 


ಸರ್ಕಲ್‌ ನೌಕೆಯು 1982 ಜನವರಿ 9ರಂದು ಅಂಟಾರ್ಕ್‌ಟಿಕ ಖಂಡವನ್ನು ತಲಪಿತು. 
ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದದ ಹೆಸರು "ದಕ್ಷಿಣ 'ಂಗೋತಿ" 
ಇದು ನಿರ್ಮಾಣಗೊರಿಡದ್ದು 1983ರಲ್ಲಿ ಮತ್ತು ಈ ಹೆಸರನ್ನು ಕೊಟ್ಟದ್ದು 1989ರಲ್ಲಿ. ಈಗ 
ಇದು ಮಾನವರಹಿತವಾಗಿದ್ದು ದಾಸ್ತಾನಿಗಷ್ಟೇ "ಬಳಕೆಯಾಗುತ್ತಿದೆ. 


| 
ಕ್ರ ಡ್ಯ 
| 
೫1೫೫೮೬೮ ಸರಕಾ 


13.7 'ಮೈತ್ರಿ' ಭಾರತದ. ಸಂಶೋಧನಾ 'ಕೇಂದ್ರ 


13.8 'ಬಾರತಿ' ಭಾರತದ ಮತ್ತೊಂದು ಸ ಹಾಕಾ ಕೇಂದ್ರ 


ಮೊದಲ ಯಾನದ ಯಶಸ್ಸಿನ ನಂತರ ಈವರೆಗೆ ಸುಮಾರು 50 ಬಾರಿ ಭಾರತದ 
ಸಂಶೋಧನಾ ತಂಡಗಳು ಅಂಟಾರ್ಕ್‌ಟಿಕ ಖಂಡಕ್ಕೆ ಹೋಗಿ ಬಂದಿವೆ. “ಮೈತ್ರಿ” ಎರಡನೆಯ 
ಸಂಶೋಧನಾ ಕೇ೦ದ್ರ. ಇದು ಶಿರ್ಮಾಚರ್‌ ಓಯಸಿಸ್‌ ಮೇಲೆ ನಿರ್ಮಾಣ ಗೊಂಡಿದೆ 
(1988-89). ಇದು ಸರ್ವಖತು ಕೇಂದ್ರ ಮತ್ತು 26 ಮಂದಿ ಒಟ್ಟಿಗೆ ಇರಲು ಅನುಕೂಲವಿದೆ. 
ಇಲ್ಲಿಂದ 255 ಮೀ. ದೂರದಲ್ಲಿ ಸಿಹಿನೀರಿನ ಪೂರೈಕೆಗಾಗಿ “ಪ್ರಿಯದರ್ಶಿನಿ” ಎಂಬ 
ಸರೋವರವನ್ನು ಭಾರತ ನಿರ್ಮಿಸಿದೆ. ಮೈತ್ರಿ ಕೇಂದ್ರದಲ್ಲಿ ಭೂವಿಜ್ಞಾನ, ಭೂಗೋಳಶಾಸ್ತ್ರ 
ಮತ್ತು ಔಷಧಿಗಳ ಬಗ್ಗೆ ಸಂಶೋಧನೆ ನಡೆಯುತ್ತದೆ. 


“ಭಾರತಿ” ಎಂಬ ಮತ್ತೊಂದು ಸಂಶೋಧನಾ ಕೇಂದ್ರವನ್ನು ಅಂಟಾರ್ಕ್‌ಟಿಕದಲ್ಲಿ 
ಸ್ಥಾಪಿಸಲು ಭಾರತವು ಯೋಚಿಸಿದೆ. ಇದು ವಿಶೇಷವಾಗಿ ಸಾಗರಾಧ್ಯಯನ ಶೋಧನೆ 
ಉದ್ದೇಶವುಳ್ಳದ್ದು, ಅಗತ್ಯವಾದ ಸರ್ವೇಕಾರ್ಯವು ಈಗಾಗಲೇ ಮುಗಿದಿದೆ. ಕೇ 


ಹೊಸ ಪದಗಳು 


ಶ್ವೇತಖಂಡ, ಶೀತಲ ಖಂಡ, ವಿನ್ಸನ್‌ ಮ್ಯಾಸಿಫ್‌, ಎರೆಬಸ್‌, ಹಾವಸೆ, ಪೆಂಗ್ಡಿನ್‌, 
ತಿಮಿಂಗಿಲ, ಸೀಲ್‌, ಸೀಗಡಿ, ಅದಿಲೆ, ಚಿನ್‌ಸ್ಕಾಪ್‌, ಕಿಲ್‌, ಭೂಭೌತ, ದಕ್ಷಿಣ ಗಂಗೋತ್ರಿ, 
ಮು 
ಮೈತ್ರಿ, ಬಾರತಿ. 


ಅಭ್ಯಾಸಗಳು 


1 ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. 

1 ಅಂಟಾರ್ಕ್‌ಟಿಕ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ. ತಿಳಿಸಿರಿ. 
ಅಂಟಾರ್ಕ್‌ಟಿಕ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿರಿ. 
ಅಂಟಾರ್ಕ್‌ಟಿಕವನ್ನು "ಶ್ವೇತ ಖಂಡ' ಎನ್ನುವರು. ಏಕೆ? 
ಅಂಟಾರ್ಕ್‌ಟಿಕ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿರಿ. 
ಅಂಟಾರ್ಕ್‌ಟಿಕ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿರಿ. 
ಅಂಟಾರ್ಕ್‌ಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಿರಿ. 


ಚಟುವಣಕೆಗಳು 
ಅ೦ಟಾರ್ಕ್‌ಟಕ ಖಂಡದಲ್ಲಿ ಸ್ಥಾಪನೆಯಾಗಿರುವ ವನಿದ 
ದೇಶಗಳ ಪಂಶೋಧನಾ ಕೇಂದ್ರಗಳ ಚಿತ್ರಗಳನ್ನು ಪಂದ್ರಹಿಪಿ 
ಅವುಗಳ ಪಟ್ಟ ನಿದ್ದದೊಆಸುವುದು 
ಅಂಬಾರ್‌ಟಕ ಖಂಡದ ವಿವಿಧ ಸಸ್ಯ ಮತ್ತು ಪ್ರಾಣಿಗಳ 
ಪಟ್ಟಮಾಡಿ ಅವುದಳ ಚಿತ್ರದಳನ್ನು ಪಂದ್ರಹಿಪುವುದು. 


